








ಕರ್ನಾಟಿಕ ಶಾಸನ ಸಂಪತ್ತು 


ಡಾ| ಎ. ವಿ. ನರಸಿಂಹಮೂರ್ತಿ 


ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲ್ಲಯ 
ನೃಪತುಂಗ ರಸ್ತೆ 


ಬೆಂಗಳೂರು-೫೬೦ ೦೦೨ 





ಡಾ. ಎ. ವಿ. ನರಸಿಂಹಮೂರ್ತಿ ಅವರಿಂದ ರಜೆ 
ಸಂಪತ್ತು' ಕನ್ನಡ ಮತ್ತು ಸಂಸ್ಕೃ ತಿ ನಿರ್ದೇಶ 
ವಿಶ್ವ ಕನ್ನಡ "ಸಮ್ಮೇಳನದ ಸಂದರ್ಭದಲ್ಲಿ re ೧೯ 
ಪ್ರಕಾಶನದವರ ಕೃಪೆಯಿಂದ ಪ್ರಕಟಿಸಲ್ಪಟ್ಟ ಹ್‌ 


“KARNATAKA SHASANA SAMPATHU—a mor 
Karnataka Inscriptions written by Dr. AV. 
Murthy. Published by The Directorat of Ke 

-. Culture, Government of Karnataka, 14 












Road, Bangalore-560 002, on the occasion « > i. | 


WORLD KANNADA CONFERENCE (January 
” “the Courtesy of IBH Prakashana, ೧೬೧೮೧8 
- 10196-560009 


” ಬೆಲೆ ರೂ. 


ಮುಖ ಚಿತ್ರ > 
. ಪೇಖಾ ಚಿತ್ರಗಳು : ರಘುನಾಥ ಭಟ್‌ 


ಇ é 


Ce IBH Prakashana 
* Bangalore- 560 009 





೨-೦೦ 
ಮೋಹನ್‌ ಆ 
ಡಾ ನ 


ಎಚ್‌. ಎಸ್‌. ಎನ್‌. ರಾವ್‌, ಐಬಿವ್‌ ಪ್ರಕಾಶನ. ಪ್ರೀ 
ಬೆಂಗಳೂರು-೫೬೦ ೦೫೪ - 


ಕರ್ನಾಟಕದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಚ್ಚಿಸುವಲ್ಲಿ ` 
ಕನ್ನಡನಾಡಿನ ಶಾಸನಗಳು ವಿಶೇಷ ಪಾತ್ರವನ್ನು ವಹಿಸಿವೆ: 
ತಮಿಳುನಾಡನ್ನು ಬಿಟ್ಟರೆ, ಕರ್ನಾಟದಲ್ಲಿ ದೊರಕಿರುವಷ್ಟು ಶಾಸನ 
ಗಳು ಭಾರತದ” ಇನ್ಯಾವ ರಾಜ್ಯದಲ್ಲೂ ದೊರಕಿಲ್ಲ ಎಂಬುದು | 
ಹೆಮ್ಮೆಯ ಮತ್ತು ಅಭಿಮಾನದ. ಸಂಗತಿ. ಸಂಖ್ಯೆ ಯಲ್ಲಿ ಮಾತ್ರ : 
ಲ್ಲದೆ ಅವುಗಳ ವೈಶಿಷ್ಟ, 
ಖ್ಯ " ಅವುಗಳ ವ ,ವಸ್ಥಿತ ಅಧ್ಯಯನ ಮುಂ ದ 
i ಡನಾಡಿನ ಶಾಸನಗಳು ಜಗತ್ತಿ ನಲ್ಲೆ (ಪ DAE ಶಾಸನ 
ಪ್ರಕಾಶನ ಪ ಪ್ರಪಂಚದಲ್ಲಿ ಈಗ ಬಳಕೆಯಲ್ಲಿರುವ “ಎಪಿಗ್ರಾಫಿಯ” 
ಎನ್ನುವ ಪದವನ್ನು ಮೊಟ್ಟ ಮೊದಲು "ಉಪಯೋಗಿಸಿ, ಅದು :' 
ಎಲ್ಲರಿಗೂ ಗ್ರಾಹ್ಯ ವಾಗುವಂತೆ ಮಾಡಿದ ಕೀರ್ತಿಯೂ ಕರ್ನಾಟಕಕ್ಕೆ ` 
ಸೇರುತ್ತದೆ. ಈ ರೀತಿ ವಿಶ್ವಮಾನ್ಯವಾದ ಕರ್ನಾಟಕದ ಶಾಸನ 
ಸಂಪತ್ತು ನಮ್ಮೆಲ್ಲರ ಅಮೂಲ್ಯ ಆಸ್ತಿ. ಅದರ ವಿಷಯವನ್ನು 
ತಿಳಿದುಕೊಳ್ಳುವುದು ಮತ್ತು ಆ ಶಾಸನ ಸಂಪತ್ತನ್ನು ಕಾಪಾಡಿ 
ಕೊಂಡು ಬರುವುದು ನಮ್ಮೆಲ್ಲರ ಪವಿತ್ರ ಕರ್ತವ್ಯ. ಈ ಮುಂದಿನ. : 
ಪುಟಗಳಲ್ಲಿ. ಶಾಸನ ಸರಸ್ವ ತಿಯ ಪರಿಚಯವನ್ನು "ಮಾಡಿ ಕ 
ಕೊಳ್ಳೋಣ. . TM 


ಶಾಸನ ' ಎಂಬ ಪರಪನ ಸಂಸ್ಕೃತದ ಶಾಸ್‌ ಎಂಬ ಧಾತು ಚ 


ವೈವಿಧ್ಯತೆ, ಹಲವಾರು. ಪ್ರಕಾರ... ”. 


ವಿನಿಂದ ಬ ೦ದಿದೆ.: ಆಜ್ಞೆ ಮಾಡು, ಘೋಷಣೆ ಮಾಡು 


ಎನ್ನುವ ಅಥ ೯ವು. ಇಂ ಬರುತ್ತದೆ. ಸಾಮಾನ್ಯ ವಾಗಿ 


ರಾಜನ ಇಲ್ಲವೇ ಅವನ ಅಧಿಕಾರಿಗ ಳಾ:ದ ಮಂತ್ರಿಗಳು ತ 


ಮೊದಲಾದವರ ಆಜ್ಞೆ ಯಂತೆ ಈ. ಶಾಸ ಸನಗಳು ಬರೆಸಲ್ಪ ಟ್ಚವೂ 





ಕ 
| 





ತಾ 


ಹ 


ಎಲ್ಲ ಶಾಸನಗಳೂ ಆಜ್ಞೆಯನ್ನೇ ಹೊಂದಿರುವುದಿಲ್ಲ. ಆದರೆ ಈ 
ರೀತಿಯ ಬರಹಗಳು"ರಾಜರ, ಮಂತ್ರಿಗಳ ಮತ್ತು ಇತರ ಅಧಿ 
ಕಾರಿಗಳ ಅಢಿಕಾರದ* ಮುದ್ರೆಯಿಂದ ,ರಚಿತವಾಗುತ್ತಿದ್ದವು. " 
ಅಂದರೆ ಈ ಬರಹಗಳು ಪ್ರಮಾಣಯುಕ್ತ ಅಥವಾ ಅಧಿಕಾರ - 
ಯುಕ್ತವಾಗಿದ್ದುದರಿಂದ ಈ ರೀತಿಯ ಬರಹಗಳೆಲ್ಲವನ್ನೂ ಫಾಸನ 
ಎಂದು ಕರೆಯುತ್ತೇವೆ. ಸಾಮಾನ್ಯ ರೀತಿಯಲ್ಲಿ ಹೇಳುವುದಾದರೆ 
ಕಲ್ಲು, ತಾಮ್ರ, ಬೆಳ್ಳಿ, ಚಿನ್ನ, ಕಂಚು, ಹಿತ್ತಾಳೆ, ಕಬ್ಬಿಣ 
ಮುಂತಾದ ಲೋಹಗಳ ತಗಡುಗಳು, ನುಣ್ಯಗಳು ಅಥವಾ 





ಬರಹವಿರುವ ನಾಣ್ಯಗಳು 


ವಿಗ್ರಹಗಳು, ಶಂಖ, ದಂತ, ಮಣ್ಣಿನ ಮಡಕೆ, ಮರ, ಪ್ರಾಣಿ :. ' 
ಗಳ ಚರ್ಮ ಮುಂತಾದ ವಸ್ತುಗಳ ಮೇಲೆ ಕಾಣಬರುವ ಬರ 
ವಣಿಗೆಗಳನ್ನು* ಮಾತ್ರ ಶಾಸನವೆಂದು ಹೇಳುತ್ತೇವೆ. ಕಾಗದ, 
ಓಲೆಗರಿ, ತಾಳೆಗರಿ ಮುಂತಾದ ವಸ್ತುಗಳ ಮೇಲಿನ ಬರವಣಿಗೆ 
ಯನ್ನು ಶಾಸನದಲ್ಲಿ ಸಾಮಾನ್ಯವಾಗಿ ಸೇರಿಸುವುದಿಲ್ಲ. 


ಉಗಮ. ; | 

ಕಲ್ಲಿನ ಮೇಲೆ ಕೆತ್ತಿದ 'ಅಥವಾ'ಕೊರೆದ ಪ್ರಾಚೀನ ಬರ 
ವಣಿಗೆಯನ್ನು . ಶಿಲಾಶಾಸನವೆನ್ನುತ್ತೇವೆ. ಕಲ್ಲಿನ: ಮೇಲೆ 
ಬರಹಗಳನ್ನು ಕೆತ್ತುವುದು ಬಹು ಪ್ರಾಚೀನ ಕಾಲದಿಂದಲೂ 
ಬಳಕೆಯಲ್ಲಿರುವ ಪದ್ಧತಿ. ಕರ್ನಾಟಕದಲ್ಲಿ ಅಶೋಕನು 


2೬ 


“ಕಲ್ಲಿನ ಮೇಲೆ ಕಿತ್ತಿ ಸಿದ ಕ ಗಳೇ ` ಅತ್ಯ ೦ತ ಹಳೆಯವು ಅಥವಾ 
ಪ್ರಾಜೀನವಾದವು. ಕಲ್ಲು ಶಾಶ್ವ ತವಾದ ವಸ್ತು.” ಸುಲೆಭವಾಗಿ 
ಅದು ಹಾಳಾಗುವುದಿಲ್ಲ. ಆದುದರಿಂದ' ಕಲ್ಲಿನ “ಮೇಲೆ ಶಾಸನ 
ಪೆನ್ನು. ಕೆತ್ತಿಸಿದರೆ ಅದು ಬೇಗ ಹಾಳಾಗದೆ ಶಾಶ್ವತವಾಗಿ ಉಳಿಯು 
ತ್ತದೆ ಎಂಬ ಭಾವನೆಯಿಂದ ಕಲ್ಲಿನ ಮೇಲೆ ಶಾಸನಗಳನ್ನು ಕೆತ್ತಿ 

. ಸುವ. ಪದ್ಧ ತಿಯು ಪ್ರಾರಂಭವಾಯಿತು. ತನ್ನ ಶಾಸನಗಳು 

ಶಾಶ್ವತವಾಗಿ ಉಳಿಯಲೆಂಬ ಆಸೆಯಿಂದ ತಾನು ಶಾಸನಗಳನ್ನು 

"ಕಲ್ಲಿನ ಮೇಲೆ ಕೊರೆಯಿಸಿದುದಾಗಿ ಅಶೋಕನೇ ಒಂದು ಧರ್ಮ 

ಲಿಪಿಯಲ್ಲಿ ಹೇಳಿಕೊಂಡಿದ್ದಾನೆ. 


ಶಾಸನಗಳು ಜನ್ಮ ತಾಳಲು ಕಾರಣಗಳೇನು ಎಂಬ ಪ್ರಶ್ನೆಗೆ 
ಖಚಿತವಾದ ಉತ್ತರ "ಹೇಳುವುದು ಕಷ್ಟ. ಆದರೆ ಧರ್ಮವೇ 
ಭಾರತೀಯ ಶಾಸನಗಳ ಪ್ರೇರಕಶಕ್ತಿ ಎಂದರೆ ತಪ್ಪಾಗಲಾರದು. 
ನ ನಾವು ಆಗಲೇ ಹೇಳಿದಂತೆ ಅಶೋಕನ ಶಾಸ ಸನಗಳನ್ನು "ಧರ್ಮಲಿಪಿ 
“ಎಂದು ಕರೆಯುತ್ತೇವೆ. ಅಶೋಕನು ತಾನು ಮಾಡಿದ "ಧರ್ಮ 
ಬೋಧೆಯಖ ಎಲ್ಲ ಜನರ ಗಮನಕ್ಕೂ ಬರಬೇಕು ಪ್ರತಿಯೊಬ್ಬ 
ಪ್ರಜೆಯೂ ಅದನ್ನು ಓದಿ ತಿಳಿದುಕೊಂಡು ಧರ್ಮದ ಮಾರ್ಗ ' 
ವನ್ನು ಅನುಸರಿಸಬೇಕು ಮುಂತಾದ ಆಶಯದಿಂದ ಬಂಡೆಗಳ” 
. ಮೇಲೆ, ಕಲ್ಲು ಕಂಬಗಳ ಮೇಲೆ ತನ್ನ ಶಾಸನಗಳನ್ನು ಕೆತ್ತಿಸಿದನು. 
ಇದೇ ಮಾರ್ಗವನ್ನನುಸರಿಸಿ ಇತರ ರಾಜರು, ಮಂತ್ರಿಗಳು, ಅಧಿ 
ಕಾರಿಗಳು, ದಾನಿಗಳು ಮುಂತಾದವರು ತಾವು ದೇವಾಲಯಗಳಿಗೆ 
, ಅಥವಾ ಅನ್ನಸತ್ರಗಳಿಗೆ, ವಿದ್ಯಾಕೇಂದ್ರಗಳಿಗೆ, `` ಮಠಗಳಿಗೆ 
ಮುಂತಾದವುಗಳಿಗೆ ಕೊಟ್ಟ ದಾನ ಧರ್ಮಗಳ ವಿವರಗಳನ್ನು 
ಕಲ್ಲಿನ ಕಂಬಗಳ ಮೇಲೆ ಕಿಸಿ, ಜನರೆಲ್ಲರಿಗೂ ತಿಳಿಯುವಂತೆ 
ಮತ್ತು ತಾವು ಕೊಟ್ಟ 'ದಾನ-ಧರ್ಮಗಳು ೫ ಶಾಶ್ವ ತವಾ ಗಾಳ | 


ಷಿ 


ವಂತೆ ಮಾಡಿದರು. ಅಂದರೆ `ಪ್ರತಿಯೊಂದು ಶಾಸ ಸನವೂ ಒಂದಲ್ಲಿ 
ಒಂದ ರೀತಿಯಿಂದ ಧರ್ಮದ ಸಂಕೇತವೆಂದಾಯಿತು. ಸಾವಿರಾರು 
ಶಾಸನಗಳು ಕರ್ನಾಟಕ್ಷದಲ್ಲಿ ದೊರಕಿರುವುದರಿಂದ ಮತ್ತು ಇನ್ನೂ 

ದೊರಕುತ್ತಿರುವುದರಿಂದ-ಕರ್ನಾಟಕದ ರಾಜರು ಮತ್ತು ಪ ಪ್ರಜೆಗಳು 
ಎಷ್ಟೊ ದು ಧಾರ್ಮಿಕ ಪ ವೃತ್ತಿ ಯುಳ್ಳ ವರಾಗಿದ್ದ ರೆಂಬುದು 
ನಮಗೆ ಗೊತ್ತಾಗುತ್ತದೆ. 


ಅಧ್ಯಯನದ ಇತಿಹಾಸ 


ಅಶೋಕನ ಕಾಲದಿಂದಲೂ (ಸಿಂಧೂ ನಾಗರಿಕತೆಯ ಇನ್ನೂ 
ಹಿದಲಾಗದಿರುವ ಲಿಪಿಯನ್ನು ಬಿಟ್ಟರೆ) ನಮ್ಮಲ್ಲಿ ಶಾಸ ವ್ರ 
ಗಳನ್ನು ಬರೆಯಿಸುವ ಪದ್ಧತಿಯು ಒಂದೇ ಸಮನೆ 'ಜೆಳೆಯುತ್ತ 
ಬಂದಿದೆಯೆಂಬುದಕ್ಕೆ ವಿವಿಧ ಕಾಲಗಳ ಸಾವಿರಾರು ಶಾಸನಗಳೇ 
ಸಾಕ್ಷಿ. “ಆದರೆ ಕಾಲ ಕಳೆದಂತೆ ಭಾರತೀಯರು ತಾವು ಬರೆದ 
ಶಾಸನಗಳನ್ನು “ತಾವೇ ಓದಲಾರದೆ ಹೋದರು. ಇದ್ದಕ್ಕೆ ಶಾಸನ 
ಗಳನ್ನು ಬರೆಯುವ ಲಿಪಿಯ ಬದಲಾವಣೆಯೇ ಕಾರಣ. ಗಾಗಿ ಲ 
“ಅಶೋಕನ ಶಾಸನಗಳನ್ನು ಓದುವುದು ಸಾಧ್ಯವಾಗದ ಕೆಲಸ 
ವಾಗಿದ್ದಿತು. ಕ್ರಿ.ಶ. ಹದಿನಾಲ್ಕ ನೆಯ ಶತಮಾನದಲ್ಲಿ ಫಿರೋಜ್‌ . 
ಷಾ ತೊಗಲಕೃನು ಅಶೋಕನ "ಶಾಸನಗಳನ್ನು ಓದಿಸಲು ಬಹು". 
ಪ್ರಯತ್ನ ಪಟ್ಟನು. ಆದರೆ ಆ ಶಾಸನಗಳ ಲಿಪಿಯನ್ನು ಓದುವ 
ವಿದ್ವಾಂಸರು “ಯಾರೂ ದೊರಕಲಿಲ್ಲ. ಇದೇ ರೀತಿ "ಅಕ್ಕೆ ರನೂ 
ಪ್ರಯತ್ನಿಸಿ ವಿಫಲನಾದನು. ಹೀಗಾಗಿ ಇವು ಪೈಶಾಚೀ ಭಾಷೆ 
ಯಲ್ಲಿವೆ, ರಾಕ್ಷಸರ ಭಾಷೆಯಲ್ಲಿವೆ ; ಇಲ್ಲವೇ. ಇವುಗಳನ್ನು 
ದೇವರೇ. ಬರೆದಿಟ್ಟಿದ್ದಾನೆ, AY ಓದಿದವರು ಮರಣ 


೮ 
ಹೊಂದುತ್ತಾರೆ" ಇಲ ಲವೇ ಹೇರಳ ಧನಲಾಭ ಪಡೆಯುತ್ತಾರೆ ; 
ಪಾಪಿಗಳು ಈ ಶಾಸನಗಳನ್ನು ಓದಲಾರರು-ಮುಂತಾದ ಮೂಢ 
ನಂಬಿಕೆಗಳು ಬೆಳೆದು. ಬಂದವು. ಅನೇಕ ಹಳ್ಳಿ ಗಳಲ್ಲಿ ಇಂದಿಗೂ" 
ಶಾಸನಗಳನ್ನು ಪೂಜಿಸುವುದನಸ್ನಿ ಕಾಣಬಹುದು. 


| ಜೇಮ್ಸ್‌ ಪ್ರಿನೈಪ್‌ 
ಹೀಗಾಗಿ ನಮ್ಮ ಶಾಸನಗಳನ್ನು ಯಾರೂ ಓದಲಾಗದೇ 

ಇದ್ದ ಕಾಲದಲ್ಲಿ, ಜೀಮ್‌ ಪ್ರಿನ್ಸೆ ಪ್‌ ಎಂಬ ವಿದ್ವಾಂಸನು 
೧೮೩೪ರಲ್ಲಿ ಭಾರತೀಯ ಶಾಸನಗಳನ್ನು ಓದುವ ಕಾರ್ಯವನ್ನು _ 
ಕೈ ಗೊಂಡನು. ಈತನು ಗ್ರೀಕ್‌ ಮತ್ತು ಬ್ರಾಹ್ಮೀ ಲಿಪಿಯ ಬರ 
| ವಣಿಗೆಗಳಿದ್ದ ಕೆಲವು ನಾಣ್ಯಗಳನ್ನು ತೆಗೆದುಕೊಂಡು, ಅವು 
ಗಳಲ್ಲಿದ್ದ ಅಕ್ಷರಗಳ ಸಹಾಯದಿಂದ. ಬ್ರಾಹ್ಮೀ ಲಿಪಿಯ ಕೆಲವು 
ಅಕ್ಷರಗಳನ್ನು ಗುರುತಿಸಿದನು. ಇದೇ ಪ್ರಾ ಚೀನ ಶಾಸನಗಳ 
ಓದುವಿಕೆಗೆ ನಾಂದಿಯಾಯಿತು. ಭಾರತೀಯರೇ ಮರೆತುಬಿಟ್ಟಿದ್ದ 
ಫಾನ್‌ ಗುಟ್ಟನ್ನು ಆಂಗ್ಲ ವಿದ್ವಾಂಸ ಸನೊಬ್ಬನು ಬಿಡಿಸಿ ಶಾಸನ 

ಶಾಸ್ತ್ರಕ್ಕೆ ವಿಶೇಷ ಸಹಾಯ ಮಾಡಿದನು. ಆದುದರಿಂದ ಭಾರತೀ 
ಸ್ಥ ಯರು ಜೀಮ್ಸ್‌ ಪ್ರಿನ್ಸೆಪ್‌ನಿಗೆ ಬುಣಿಯಾಗಿರಬೇಕು. 


ಲೂಯಿ ರೈಸ್‌ : 


ಈತನ ಈ ಕೊಡುಗೆಯಿಂದ ಇದು ಜ್ರ ರೆವಿಗೂ ಓದ 
ಲಾಗದೇ ಇದ್ದ ಸಾವಿರಾರು ಶಾಸನಗಳನ್ನು ವಿದಾ ಿಂಸರು ಶಿದಿ . 
ಪ್ರಕಟಿಸಲಾರಂಭಿಸಿದರು, ಕರ್ನಾಟಕದಲ್ಲಿ “ಶಾಸನಗಳ ಬಗೆಗೆ 


ಎ. ಹ್‌ ಈ ೯ ಶ ಸ 

ತಿಳಿಯುವಾಗ ಲೂಯಿ ರೈಸ್‌, ಐಂ. ಎಚ್‌. ಕೃಷ್ಣ, ಆರ್‌. ಸರ 
ಸಿಂಹಾಚಾರ್‌, ಕೀಲ್‌ಹಾರ್ನ್‌, ಫ್ಲೀಟ್‌, ಲಕ್ಷ್ಮೀನಾರ್‌ಯಣ 
*ರಾವ್‌, ಕೃಷ್ಣಶಾಸ್ತ್ರಿ, ಸರ್ಕಾರ್‌, ದೇಸಾಯಿ, ಪಂಚಮುಖಿ, 
ಜಿ. ಎಸ್‌. ಗಾಯಿ ಮುಂತಾದ ಶ್ರೇಷ್ಠ ವಿದ್ವಾಂಸರ ಹೆಸ 
ಪನ್ನು ಹೇಳಲೇಬೇಕು. ಕರ್ನಾಟಕದ ಶಾಸನ ಸಂಪತ್ತು. 
ಶ್ರೀಮಂತವಾದುದು ಎಂದು ತೋರಿಸಲು ಈ ವಿದ್ವಾಂಸರೇ 
ಕಾರಣ. ಅದರಲ್ಲಿಯೂ ಮೈಸೂರು ಸಂಸ್ಥಾನದ ಪುರಾತತ್ವ 
ಇಲಾಖೆಯ ಡೈರೆಕ್ಟರ್‌ ಆಗಿದ್ದ ಲೂಯಿ ರೈಸರು ಕರ್ನಾಟಕದ 
ಶಾಸನ ಸಂಪತ್ತಿಗೆ ಮಾಡಿರುವ ಉಪಕಾರವು ಚಿರಸ್ಮರಣೀಯ. 
ಇವರು ಮೈಸೂರಿನ ಹಳ್ಳಿಗಳನ್ನು ತಿರುಗಿ ಮೂಲೆ ಮೂಲಿ 
ಯಲ್ಲಿದ್ದ ಕಲ್ಲಿನ ಮೇಲಿನ, ತಾಮ್ರ ಪತ್ರಗಳ ಮೇಲಿನ 
ಶಾಸನಗಳನ್ನು ಪತ್ತೆ ಮಾಡಿ, ಅಧ್ಯಯನ ಮಾಡಿ, ಆಂಗ್ಲ 
ಭಾಷೆಯ ಅನುವಾದದೊಂದಿಗೆ ಹನ್ನೆರಡು ಸಂಪುಟಗಳಲ್ಲಿ 
“ಎಬಗ್ರಾಫಿಯ ಕರ್ನಾಟಿಕ' ಎಂಬ ಗ್ರಂಥಗಳನ್ನು ಪ್ರಕಟಿ, 
ಸಿದರು. ಮಾದರಿಯ ಮೈಸೂರು ಶಾಸನ ಸಂಗ್ರಹಣೆ, 
ಮತ್ತು ಪ್ರಕಟಣೆಯಲ್ಲಿಯೂ ಇಡೀ ಭಾರತಕ್ಕೆ ಮತ್ತು 
ಇತರ ಅನೇಕ ದೇಶಗಳಿಗೆ ಈ ವಿಷಯದಲ್ಲಿ ಮೇಲ್ಪಂಕ್ತಿ 
ಯನ್ನು ಹಾಕಿಕೊಟಿ ತು. "ಎಪಿಗ್ರಾಫಿಯ ಕರ್ನಾಟಿಕ'ದ 
ಮೊದಲನೆಯ ಸಂಪುಟ ೧೮೮೬ರಲ್ಲಿ ಪ್ರಕಟವಾಯಿತು. 
ಇದಾದ ಎರಡು ವರ್ಷಗಳ ಅನಂತರ ಅಂದರೆ ೧೮೮೮ರಲ್ಲಿ 
ಭಾರತ ಸರ್ಕಾರವು "ಎಪಿಗ್ರಾಫಿಯ ಇಂಡಿಕ' ಎಂಬ ಗ್ರಂಥ 
ವನ್ನು. ಪ್ರಕಟಿಸಿತು. ಎಪಿಗ್ರಾಫಿಯ ಕರ್ನಾಟಿಕ. ಗ್ರಂಥದ 
ಶತಮಾನೋತ್ಸವವು ಸಮೀಪಿಸುತ್ತಿದ್ದರೆ, ಭಾರತದ ಇತರ 
ಪ್ರಾಂತ್ಯಗಳಲ್ಲಿ ಈ ರೀತಿಯ ಪ್ರಕಟನೆಯ ಕಾರ್ಯ ಇನ್ನೂ 
ಪ್ರಾರಂಭವಾಗಿಯೇ ಇಲ್ಲ. ಮತ್ತೆ ಕೆಲವೆಡೆಗಳಲ್ಲಿ ನಾಲ್ಕೆ ದು 


kd 


(ಯ ಆ 18, 11. 
ವರ್ಷಗಳಿಂದ. ಈಚೆಗೆ ಈ ``ರೀತಿಯ ಪ್ರಕಟನೆಗಳು ಜನ್ಮ * 
ತಾಳುತ್ತಿವೆ. | 
ಲೂಯಿ ರೈಸನು ೧೮೮೬ ರಿಂದ ೧೯೦೬ ರವರೆಗೆ ಇಪ್ಪತ್ತು"' 
ವರ್ಷಗಳೆ ಅವಧಿಯಲ್ಲಿ ಸುಮಾರು ಒಂಬತ್ತು ಸಾವಿರ ಶಾಸನ 
ಗಳನ್ನು ಸಂಪಾದಿಸಿ ಪ್ರಕಟಿಸಿದರು. ಈಗ ಮೈಸೂರಿನಲ್ಲಿರುವ 
ಭಾರತ ಸರ್ಕಾರದ ಕೇಂದ್ರ ಶಾಸನ ಸಂಸ್ಥೆಯು ಕರ್ನಾಟಕದ 
ಇತರ ಭಾಗಗಳ ಶಾಸನಗಳನ್ನು ಪ್ರಕಟಿಸುತ್ತಿದೆ. ಕರ್ನಾಟಕದಲ್ಲಿ 
ಸುಮಾರು ನಲವತ್ತು ಸಾವಿರ ಶಾಸನಗಳಿವೆಯೆಂದು ಅಂದಾಜು 
ಮಾಡಲಾಗಿದೆ. ಇವುಗಳಲ್ಲಿ ಇದುವರೆವಿಗೂ ನಮ್ಮ ಗಮನಕ್ಕೆ 
ಬಂದಿರುವುದು ಸುಮಾರು ಇಪ್ಪತ್ತೈದು ಸಾವಿರ. ಇನ್ನೂ 
ಹದಿನೈದು ಸಾವಿರ ಶಾಸನಗಳನ್ನು ಪತ್ತೆ ಹಚ್ಚಿ ಅವುಗಳ : 
ಅಧ್ಯಯನವನ್ನು ' ನಡೆಸಬೇಕಾಗಿದೆ. ಇಷ್ಟೊಂದು ಶ್ರೀಮಂತ 
ವಾದ ಕರ್ನಾಟಕದ ಶಾಸನಗಳ ಬಗೆಗೆ ಇನ್ನೂ ಹೆಚ್ಚಿಗೆ 
ತಿಳಿಯೋಣ. 


ತಿಲಾಶಾಸನ 
ಭಾರತದಲ್ಲಿರುವಂತೆಯೇ ಕರ್ನಾಟಕದಲ್ಲಿಯೂ ಶಿಲಾ 
` ಶಾಸನಗಳೇ ವಿಶೇಷವಾಗಿವೆ. ನಾವು ಆಗಲೇ ಗಮನಿಸಿರು 
ವೆಂತೆ ಶಾಸನಗಳು ಶಾಶ್ವತವಾಗಿರಬೇಕೆಂಬ ಆಕಾಂಕ್ಷೆಯಿಂದ 
ರಾಜರು ಶಾಸನಗಳನ್ನು ಕಲ್ಲಿನ ಮೇಲೆ ಕೆತ್ತಿಸಲು ಪ್ರಾರಂಭಿ 
`ಸಿದರು. ಮೊದ ಮೊದಲು ಶಾಸನಗಳನ್ನು ಕೆತ್ತಲು ಬಂಡೆ: 
ಗಳನ್ನೇ ಉಪಯೋಗಿಸುತ್ತಿದ್ದರು. ಬ್ರಹ್ಮಗಿರಿ, ಮಸ್ಕಿ 
ಮುಂತಾದ ಅಶೋಕನ . ಶಾಸನಗಳು. ಒರಟಾದ ಬಂಡೆಗಳ 
ಮೇಲೆ ಕೆತ್ತಲ್ಪಟ್ಟಿವೆ... ಕಾಲಕ್ರಮದಲ್ಲಿ ಶಾಸನಗಳನ್ನು 
ಕಲಾತ್ಮಕವಾಗಿ ಮಾಡುವ ದೃಷ್ಟಿಯಿಂದ ಕಬ್ಬನ್ನು. ಬೇಕಾದ 





ಜಾ . ಶಿಲಾಶಾಸನ, ಪೆಗ್ಗೂರು 
(ಚಿತ್ರ ; ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಕೃಪೆಯಿಂದ) 


| 


೧೨. 3 


ಆಕಾರಕ್ಕೆ ಕತ್ತರಿಸಿ ಅದರ ಮೇಲ್ಭಾ ಗವನ್ನು ನುಣ್ಣಗೆ ಮಾಡಿ 
ಅದಕ್ಕೆ ಹೊಳಪನ್ನು ಕೊಟ್ಟು ಅವುಗಳ ಮೇಲೆ ಶಾಸನಗಳನ್ನು ' 
ಬರೆಯಸುತ್ತಿ ದ್ದರು. ಅದರಲ್ಲಿಯೂ ಕದಂಬ, ಚಾಲುಕ್ಕ ಮತ್ತು 
ಹೊಯ್ಸ ಳರ ಕಾಲದ ಕೆಲವು ಶಾಸನಗಳಂತೂ ಬಹುಸುಂದರ 
' ವಾಗಿದ್ದು, ಶಾಸನಗಳನ್ನು ಬರೆಯಿಸುವುದು ಕರ್ನಾಟಕದಲ್ಲಿ ಒಂದು 
ಕುಶಲ ಕಲೆಯೇ ಆಗಿದ್ದಿ ತೆಂಬುದನ್ನು ತೋರಿಸುತ್ತದೆ. 


ಸಾಮಾನ್ಯವಾಗಿ ಶಾಸನವನ್ನು ಆಸ್ಥಾನದ ಕವಿಯೋ . 
ಅಥವಾ ಶಾಸನಾಧಿಕಾರಿಯೋ ಬರೆದು, ಅದನ್ನು ಸುಣ್ಣ ಅಥವ 
ಬಣ್ಣದಿಂದ ಕಲ್ಲಿನ ಮೇಲೆ ಬರೆಯುತ್ತಿ ದ್ದನು. “ಅದರಂತೆ ಕಲ್ಲಿನ 
'ಕೆಲಸಗಾರನು 'ಅಕ್ಷರಗಳನ್ನು ಕಲ್ಲಿನ ಮೇಲೆ ಕೊರೆಯುತ್ತಿದ್ದ ನು 
ಅಥವ ಕೆತ್ತುತ್ತಿದ್ದನು. ಕೆತ್ತುವಾಗ ಅಕಸ್ಮಾತ್‌ ತಪ್ಪು ಗಳಾದರೆ 
ಅದನ್ನು 'ತಿದ್ದಿ "ಬರೆಯಲು ಸಾಧ್ಯವಾಗುತ್ತಿ ರಲಿಲ್ಲ. ಅದನ್ನು 
ಅಲ್ಲಲ್ಲಿ 'ಹಂಸಪಾದಗಳನ್ನು ಹಾಕಿ ಸೂಚಿಸುತ್ತಿದ್ದರು. "ಕಿತ್ತು ವವರು 
ಅಷ್ಟೆ ನೂ ವಿದ್ಯಾ ವರಿತರಲ್ಲದೇ ಇದ್ದು ದರಿಂದ ಅಕ್ಷರಗಳನ್ನು 
ಕೆತ್ತುವಲ್ಲಿ ಅನೇಕ ತಪ್ಪುಗಳಾಗಿರುವುದು ಮತ್ತು ' ಅವುಗಳು 
ಹಾಗೆಯೇ ಉಳಿದಿರುವುದೂ ನಮಗೆ ಕಾಣಬರುತ್ತವೆ. 


ಸ್ತಂಭಶಾಸನಗಳು 


ದೇವಾಲಯಗಳು, . ಬೌದ್ಧ ಚೈತ್ಕಾಲಯಗಳೂ 
ಮುಂತಾದ ಕಡೆಗಳಲ್ಲಿ ಸ್ತಂಭಗಳು ವಿಶೇಷವಾಗಿರುತ್ತವೆ. 
ಆದುದರಿಂದ ಕಂಬಗಳ. ಮೇಲೆ ಶಾಸನಗಳನ್ನು ಕೆತ್ತುವ 
ಪದ್ಧತಿಯು  ಜನಾನುರಾಗಿಯಾಯಿತು. ಅಶೋಕನಾದರೋ 
ಶಾಸನಗಳಿಗಾಗಿಯೇ ಸ್ತಂಭಗಳನ್ನು ಮಾಡಿಸಿ ತನ್ನ ರಾಜ್ಯದ 


0 


ವಿವಿಧ. ಸ್ಥಳಗಾಲ್ಲ ನೆಡಿಸಿದನು, ಶತ್ರುಗಳ ಮೇಲಿ .ವಿಜಯ 
ವನ್ನು ಸಂಪಾದಿಸಿದ ರಾಜರು ` ಮತ್ತು ': ದಂಡನಾಯಕರು, 
ತಮ್ಮ ವಿಜಯದ ಜಾಪಕಾರ್ಥವಾಗಿ ವಿಜಯಸ್ವಂಭ 
ಇ ಕ್ತ 
ಗಳನ್ನು . ಮಾಡಿಸಿ ಅದರಲ್ಲಿ ತಮ್ಮ ವಿಜಯವನ್ನು ಶೌಸನ 
ರೂಪದಲ್ಲಿ ಕೆತ್ತಿಸಿ ನೆಡಿಸುತ್ತಿದ್ದರು. ಕರ್ನಾಟಕದಲ್ಲಿ ಈ 
ರೀತಿಯ. ಸ್ತಂಭಗಳು ದೊರಕಿವೆ. ಇದೇ ರೀತಿಯಲ್ಲಿ ಯಜ 
ಯಾಗಾದಿಗಳಿಗೆ ಸಂಬಂಧಿಸಿದ ಶಾಸನಗಳನ್ನು ಹೊಂದಿದೆ 
ಯೂಪಸ್ತಂಭಗಳೂ ದೊರಕಿವೆ. ಶಿಲಾ ಶಾಸ ನಗಳ 
ಮೇಲ್ಬಾಗದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ನಂದಿ 
ಮುಂತಾದವುಗಳು ಚಿತ್ರಿಸಲ್ಪಟ್ಟಿರುತ್ತವೆ. ಸೂರ್ಯ, 
ಚಂದ್ರ, ನಕ್ಷತ್ರಗಳು ಇರುವವರೆಗೂ ಈ ಶಾಸನವು ಇರ.. 
ತಕ್ಕದ್ದು ಎಂಬ ಆಶಯದಿಂದ ಈ ರೀತಿಯ ಚಿಹ್ನೆ ಗಳನ್ನು 
ಕಿತ್ತ ದ್ದ ರೆಂದು ಊಹಿಸಬಹುದು. 

"ಸ" ಚಾಲುಕ್ಕ ಮತ್ತು ಹೊಯ್ಸಳರ ಕಾಲಗಳಲ್ಲಿ ವಿಗ್ರಹ 
ಗಳ ಪೀಠಧ "ಮೇಲೆ ಶಾಸ ಸನಗಳನ್ನು ಕೊರೆಯುವ. ಪದ್ಧ 
ತಿಯು 'ಜನಾನುರಾಗಿಯಾಗಿದ್ದಿ ತು. ಹೊಯ್ಸಳ ದೇವಾಲಯ 
ಗಳ ವೈಶಿಷ್ಟ ವೆಂದರೆ, ಆ. ದೇವಾಲಯಗಳ ಶಿಲ್ಪಗಳನ್ನು 
ರೂಪಿಸಿದ ವಾರಗಳ ಹೆಸರು, ಬಿರುದು ಮುಂತಾದವು 
ಗಳನ್ನು ಕಲ್ಲಿನ ಮೇಲೆ ಕೆತ್ತುವುದು. ಮಲ್ಲಿತಮ್ಮ, ಚಾವಣ, 
ಕೇತಣ, ದೇವೋಜ, : ದಾಸೋಜ, ನಾಗೋಜ, ಚಿಕ್ಕ ಹಂಪ_ 
ಮುಂತಾದ ನೂರಾರು ಶಿಲ್ಪಿಗಳ ಹೆಸರುಗಳು ಹೊಯ್ದಳ' 
ಶಿಲ್ಪಗಳ ಕೆಳಗೆ ರಾರಾಜಿಸುತ್ತಿದ್ದು, ಆ ಅಮರ ಶಿಲ್ಪಿ ಗಳೆ: 
ಪರಿಚಯವನ್ನು ನಮಗೆ ಮಾಡಿಕೊ ಡುತ್ತವೆ. ಚೈನ ಜೆ 
ಧರ್ಮಕ್ಕೆ ಸಂಬಂಧಪಟ್ಟ ಕಲ್ಲಿನ ವಿಗ್ರಹಗಳ ಪೀಠಗಳ 
ಮೇಲಿ ಸುಮಾರು ಕ್ರಿ. ಶ... ಆರನೆಯ ಶತಮಾನದಿಂದ 







- ಎಸ್ಟಿ 
TRA nc 
oN WN ANN Nl 


ಮಾಯ್‌ 


ನ 


AN 
NA 
NN NN 





ಸ್ನ ¢ 
ಕ 
ಕ ತ 
ರಾದ” ಸ Qu ತ್‌ 
ನ್‌ p 4 
p | | 
14 | ನ 
ಕ್‌ ಜ್‌ ಇ EN YT 
, C4 (ಲ ಬನ್ನು Ne ಛಿ 
(ತ - 


aN 


NN 


1 ಕು 





ಜಾರ 


22) ಜನಕ ಬಕ ಈ ತ್ತಿ 


ಬರಹವಿರುವ ಶಿಲ್ಪ (ಹೊಯ್ಸಳ) 


೧೪ 


ಸಸನಗಳನ್ನು " ಕೆತ್ತುವುದು ` ವಿಶೇಷವಾಗಿ ” ಕಾಣಬರುತ್ತದೆ. 
ಈ ಶಾಸನಗಳಲ್ಲಿ ಆ. ವಿಗ್ರಹವನ್ನು ಸ್ಥಾಪಿಸಿದ ರಾಜ ಇಲ್ಲವೇ 
ಶಾನಿಯ ಹೆಸರು, ಅದರ ವರ್ಷ, ಅವರು ಜೈನಧರ್ಮದ: 
ತ್‌ ಸ್‌ 
ರಾವ" ಪಶಿಥಕ್ಕೆ' ಸೇರಿದವರು ಮುಂಶಾದ ವಿವರಗಳನ್ನು 
ೂಡುತ್ತವೆ, ಷ್ಟ 

. - ದೇವಾಲಯಗಳ ಕಲ್ಲಿನ ಗೋಡೆಗಳ ಮೇಲೆ ಶಾಸನ* 
ಳನ್ನು ಕೊರೆಯಿಸುವುದು ಬಹು ಸಾಮಾನ್ಯವಾದ ಪದ್ಮತಿ 
ಹಾಗಿದ್ದಿತು... ದೇವಾಲಯದ ಹೊರಗೋಡೆಯ ಒಲಿದು 
ನದಿಯಿಂದ ಪ್ರಾರಂಭವಾಗಿ ಪ್ರದಕ್ಷಿಣೆಯಂತೆ ಮತ್ತೊಂದು 
ಶುದಿಯವರೆಗೂ ಒಂದೇ ಸಾಲಿನಲ್ಲಿ ಇಲ್ಲವೇ ಹತ್ತಾರು ಸಾಲು 
ಳಲ್ಲಿ ಕೆತ್ತಿರುವ ಶಾಸನಗಳೂ ಕಾಣಬರುತ್ತವೆ. ಮುಖ್ಯವಾಗಿ 
ವಾಲಯದ ಗೋಡೆಗಳು, ವಿಗ್ರಹಗಳು, ಕಂಬಗಳು ಬಾಗಿಲು 
ನಾಡ ಮುಂತಾದವುಗಳ ಮೇಲೆ ಶಾಸನಗಳು ಕಾಣಬರುತ್ತವೆ. 


ತಾಮ್ರೈಶಾಸನಗಳು 


ಶಿಲಾಶಾಸನಗಳನ್ನು ಬಿಟ್ಟರೆ ಪ್ರಾಮುಖ್ಯತೆಯ ದೃಷ್ಟಿ 
ಬಿಂದ ತಾಮ್ರಶಾಸನಗಳು ನಮ್ಮ ಗಮನವನ್ನು ಸೆಳೆ 
ಸುತ್ತವೆ. ಸಾಮಾನ್ಯವಾಗಿ ರಾಜ್ಯದ ಅಧಿಕೃತ ದಾಖಲೆ 
ಳು. ತಾಮ್ರಶಾಸನದ ರೂಪದಲ್ಲಿಯೇ ಇರುತ್ತಿದ್ದವು. : 
ಫೌಕಾಕಾರದ ಅಥವಾ ಆಯಾಕಾರದ ತಾಮ್ರದ ದಪ್ಪ 
ಗಡುಗಳನ್ನು ಮೊದಲು ತಯಾರಿಸಿ, ಅವುಗಳು ಒಂದೇ 
'ಕಾರ ಮತ್ತು ಗಾತ್ರಗಳಿರುವಂತೆ ಕತ್ತರಿಸುತ್ತಿದ್ದರು: 
ಇಸನವನ್ನು . ಬರೆಯಲು ಬೇಕಾದಷ್ಟು ಆ ರೀತಿಯ-ಆಂದರೆ 
ದು, ಎರಡು, ಮೂರು ಇತ್ಯಾದಿ ಸಂಖ್ಯೆಯ ತಗಡು 


ಇ." 4 
ಗಳನ್ನು : ತಯಾರಿಸಿ 'ಅವುಗಳ ಎರಡು ಕಡೆಗಳಲ್ಲೂ ಅಕ್ಷರ 
ಗಳನ್ನು ಕೆತ್ತುತ್ತಿದ್ದರು. ಸಾಮಾನ್ಯವಾಗಿ ಪ್ರಾರಂಭದ 
ಅಂದರೆ ಮೊದಲನೆಯ ತಗಡಿನ ಮುಂಭಾಗ ಕೊನೆಯ 
ತಗಡಿನ ಹಿಂಭಾಗವನ್ನು ಖಾಲಿಯಾಗಿ ಬಿಡುತ್ತಿದ್ದರು. 
ಗುಮಾಸ್ತನು ತಯಾರಿಸಿಕೊಟ್ಟ : ಶಾಸನದ ಪ್ರತಿ 
ಶಾಸನವನ್ನು ಕೆತ್ತುವವನು ಚೂಪಾದ ಆಯು 
ಕೆತ್ತುತ್ತಿದ್ದನು. ಈ ರೀತಿ ಶಾಸನಗಳನ್ನು ಕೆತ್ತಿದ ನಂತರ 
ಎಲ್ಲ ತಗಡುಗಳಲ್ಲಿಯೂ ರಂಧ್ರವನ್ನು ಮಾಡಿ ಆ ರಂಧ್ರದ 


8 





ತಾಮ್ರಶಾಸನ (ಮುದ್ರೆಸಹಿತ) 


meee 


NNN 


| 


1... 


4 
J 
Y 


WY 
| 


ಸುಂ ಯ ಯುತ ುು 
CORRES 


ನನು 


LUGE 


ಸ. 


ಸದಾಶಿವರಾಯನ ತಾಮ್ರಶಾಸನ 
(ಚಿತ್ರ. ಭಾರತ ಸರ್ಕಾರದ ಶಾಸನ ಶಾಖೆಯ ಕೃಪೆಯಿಂದ) 





೧೮ 


ಮೂಲಕ £ ತಾಮ್ರದ ಬಳೆಯನ್ನುಳ್ಳ ಮು ಮೂಲಕ 
ಸೇರಿಸುತ್ತಿದ್ದರು. ಈ ಮುದ್ರೆ ಗಳು" ರಾಜನ ಹೆಸರು, ಅವರ 
ಲಾಂಛನ ಮುಂತಾದವುಗಳನ್ನು ಹೊಂದಿದ್ದು, ಶಾಸನವು 
ಅಧಿಕೃ ತವಾದುದೆಂಬುದನ್ನು' ತೋರಿಸಲು ಅನುಕೂಲ 
ವಾಗುತ್ತಿ ದ್ದಿ ತು. ಈ "ರೀತಿಯ ನೂರಾರು ಶಾಸನಗಳು 
ಕರ್ನಾ ಟಕದಲ್ಲಿ ದೊರಕಿವೆ. ತಾಮ್ರವಲ್ಲದೆ ಬೆಳ್ಳಿ, ಚಿನ್ನ, ಕಂಚು, 
ಹಿತ್ತಾಳೆ ಮುಂತಾದ ತಗಡುಗಳನ್ನೂ. ಶಾಸನಗಳಿಗಾಗಿ ಬಳಸು 
ತ್ತಿ ದ್ದರು. "ಆದರೆ ಅವುಗಳು ತಾಮ್ರದೆಷ್ಟು ಜನಾನುರಾಗಿ 
ಯಾಗಿರಲಿಲ್ಲ. ತಾಮ್ರಶಾಸನಗಳು ಬಹು. ಸುಂದರವಾಗಿದ್ದು 
ಅಕ್ಷರಗಳು . ಸ್ಟುಟವಾಗಿದ್ದು ಕಲಾತ್ಮಕವಾಗಿರುತ್ತವೆ. ಅನೇಕ: 
ಕಲ್ಲಿಸ ಶಾಸನಗಳಂತೆ ಸಾಲುಗಳು ಡೊಂಕಾಗಿರುವುದಿಲ್ಲ. 

ತಾಮ್ರ ಪತ್ರಗಳಲ್ಲದೆ, ಚಿನ್ನ, ಬೆಳ್ಳಿ, ತಾಮ್ರ, ಕೃಂಚು 
ಮುಂತಾಡ ಲೋಹಗಳಿಂದ ಮಾಡಿದ ವಿಗ್ರಹಗಳ ಮೇಲೂ 
ಶಾಸನಗಳು ಕಾಣಬರುತ್ತವೆ. 

" ಕರ್ನಾಟಕದ ಶಾಸನಗಳನ್ನು ಅವುಗಳು ತಿಳಿಸುವ ವಸ್ತು ವಿನ 
ದೃ ಷಿ ಯಿಂದ ಎರಡು ಭಾಗಗಳಾಗಿ ವಿಭಾಗಿಸಬಹುದು. 


ದಾನ ಶಾಸನ 


ನಾವು, : ಆಗಲೇ ಗಮನಿಸಿರುವಂತೆ ದಾನಧರ್ಮಗಳೇ 
ಶಾಸನಗಳಿಗೆ ಪ್ರೇರಕಶಕ್ತಿ. ಆದುದರಿಂದ ದಾನಶಾಸನಗಳ - 
. ಸಂಖ್ಯೆಯೂ ಬಲು ಜಾಸ್ತಿ. ದಾನಶಾಸನಗಳಲ್ಲಿ ಅತಿಮುಖ್ಯ 
ವಾದವು ದೇವಾಲಯಗಳಿಗೆ ಕೊಟ್ಟ ದತ್ತಿ ಗಳು. `ದೇವಾ 
ಲಯ ನಿರ್ಮಾಣ, ಕಟ್ಟಿಸಿದ ದೇವಾಲಯಗಳ ಜೀರ್ಣೋ 


೧೯ 


ದ್ಧಾರ ಮುಂತಾದ ಧರ್ಮ ಕಾರ್ಯಗಳು ಕರ್ನಾಟಕದ 
ರಾಜರ, ಅಧಿಕಾರಿಗಳ ಮತ್ತು ಶ್ರೀಮಂತರ ಮುಖ್ಯ 
ಕರ್ತವ್ಯಗಳಲ್ಲೊಂದಾಗಿತ್ತು. ಇಂಥ ದಾನಿಗಳು “ತಾವು: 
ನರ್ಮಿಸಿದ ದೇವಾಲಯದ ವಿಷಯವನ್ನು ತಿಳಿಸುವ ಸಲು 
ವಾಗಿ ದೇವಾಲಯದಲ್ಲಿ ಶಾಸ ಸನಗಳನ್ನು ಬರೆಯಿಸಿದ್ದಾರೆ. . 
ರಾಜರು ಮತ್ತು ಮಂತ್ರಿ ಗಳು ತಮ್ಮ "ಮತ್ತು ಪ್ರಜೆಗಳ 
ಕ್ಷೇಮಕ್ಕಾಗಿ ದೇವಾಲಯ ಗಳನ್ನು ಸಂದರ್ಶಿಸಿ ಅಲ್ಲಿನ 
ದೇವರುಗಳಿಗೆ ಸೇವೆಗಾಗಿ ಭೂಮಿಯನ್ನೋ ಚಿನ್ನದ , ನಾಣ್ಯ' 
ಗಳನ್ನೋ ದಾನಮಾಡಿ ಕೊಡುತ್ತಿದ್ದರು. ಅದೇ ರೀತಿಯಲ್ಲಿ 
` ರಾಜರು ತಮ್ಮ ದಿಗ್ವಿಜಯ ಮಾರ್ಗದಲ್ಲಿ ದೇವಾಲಯಗಳಿಗೆ 
ಭೇಟಿಕೊಟ್ಟು, “ತಮ್ಮ ಕಾ ರ್ಯಸಾಧನೆಗೋಸ್ಕ ದಸ್‌ ದೇವರನ್ನು. 
ಪೂಜಿಸಿ ದತ್ತಿ ಗಳನ್ನು. ಕೊಟ್ಟು ಮುಂದುವರೆಯುತ್ತಿ ದ್ದರು. 
ಈ ರೀತಿಯ ದಾನ ದತ್ತಿ ಗಳಿಲ್ಲ ಲ್ಲದೇ ಹೋಗಿದ್ದರೆ ಕರ್ನಾಟ 
ಕಧ ಎಷ್ಟೋ ದೇವಾಲಯಗಳು. ಸೊರಗಿ ಅವನತಿಯನ್ನು 
: ಹೊಂದುತ್ತಿದ್ದವು. ದೇವಾಲಯಗಳನ್ನು ಕ ಟ್ಟಿಸುವುದು 
ಸುಲಭ ; ಆದರೆ ಕಟ್ಟಿಸಿದ ದೇವಾಲಯಗಳಲ್ಲಿ ದೇವರಿಗೆ 
ಪೂಜಾ ಕೈಂಕರ್ಯಗಳು ವ್ಯವಸ್ಥಿತ ರೀತಿಯಲ್ಲಿ ನಡೆಯು 
ವಂತೆ ನೋಡಿಕೊಳ್ಳುವುದು ಕಷ್ಟ. ಆದುದರಿಂದ ನಮ್ಮ 
ಪೂರ್ವಜರು ದೇವಸ್ಥಾ ನಗಳಲ್ಲಿ ಪ್ರತಿನಿತ್ಯದ ಪೂಜೆ ಪುನ' 
ಸ್ಕಾರಗಳು, ವಿಶೇಷ * ದಿನಗಳಾದ ಗ್ರಹಣ, ಹಬ್ಬ ಹರಿದಿನ 
ಗಳಲ್ಲಿ ವಿಶೇಷ ಪೂಜೆ ಮುಂತಾದ ದರ್ಮ ಕಾರ್ಯಗಳಿಗೆ 
ಬೇಕಾದ ದ್ರವ್ಯ ಸಹಾಯವನ್ನು ದಾನ-ದತ್ತಿಗಳ ಮೂಲಕ 
ಕೊಟ್ಟು, ದೇವಾಲಯಗಳು 'ಯಾವ ಅಡಚಣೆಗ ಳಿಲ್ಲದೆ 
ಧಾರ್ಮಿಕ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುವಂತೆ 
ಏರ್ಪಾಟು ಮಾಡುತ್ತಿದ್ದರು... ಈ ರೀತಿಯ ದಾನ ದತ್ತಿ 


a 
“or 


ಕ 


; ಗಳನ್ನು ಪ್ರಜೆಗಳ ಮತ್ತು ಇತರರ ತಿಳುವಳಿಕೆಗೊಸ್ಕರ ಶಾಸನ 
ರೂಪ ದಲ್ಲಿ ತ್ತಿ ಸಿ ನೆಡಿಸುತ್ತಿ ದ್ದ ರು” 

ಕನಾ ೯ಟಕದ ದಾನಶಾಸ ಸನಗಳು ಪೀವಾಲಯಗಳಿಗೆ 
ಮಾತ್ರ ಸೀಮಿತವಾಗಿಲ್ಲ... ಕರ್ನಾಟಿಕವು. ಪ್ರಾಚೀನ ಕಾಲ 


' ದಿಂದಲೂ ವಿದ್ಯಾಕೇಂದ್ರ. ಇಲ್ಲಿ ನೂರಾರು ಪಾಠಶಾಲೆಗಳು. ' 
ವಿಶ್ವವಿದ್ಯಾನಿಲಯಗಳು ಹುಟ್ಟಿ ಸಹಸ್ರಾರು ವಿದ್ಯಾರ್ಥಿ 


ಗಳಿಗೆ. ವಿದ್ಯಾ ದಾನ ಮಾಡಿ ಇಡೀ ಭಾರತದಲ್ಲೇ ಪ್ರಖ್ಯಾತ 
: ವಾಗಿದ್ದ BA ಎಲ್ಲರಿಗೂ ತಿಳಿದ ಸಂಗತಿ. ಕರ್ನಾಟಕದ 


ರಾಜರು, ಅಧಿಕಾರಿಗಳು ಮತ್ತು ಶ್ರೀಮಂತ ದಾನಿಗಳು ` 


ವಿದ್ಯಾ: ` ಪಕ್ಷಪಾತಿಗಳಾಗಿದ್ದ ರು. "ದೇವಸ್ಥಾ ನಗಳನ್ನು ಎಷ್ಟು 
ಜಾ ಕ “ಭಾವನೆಯಿಂದ ಬೆಳೆಸಿದರೋ ಅಷ್ಟೇ ಆಸಕ್ತಿ 
ಯಿಂದ ವಿದ್ಯಾಕೇಂದ್ರಗಳನ್ನು ಬೆಳೆಸಿದರು. ಕರ್ನಾಟಕದಲ್ಲಿ 


ಮಠಗಳು, ` ಅಗ್ರಹಾರಗಳು, . ಬ್ರಹ್ಮಪುರಿಗಳು ಮತ್ತು 


ಘಟಿಕಾ ಸಗಳ ವಿದಾ ಕೇಂದ್ರಗಳಿರುತ್ತಿ ದ್ದವು.” ಈ 
ಒಂದೊಂದರ ಸ ೂಪವೂ ಸ್ವಲ್ಪ ಭಿನ್ನ ವಾದರೂ, ಅವೆಲ್ಲವೂ 


ವಿದಾ ದಗ ಜಿ ಶಾಸ ಸನಗಳಲ್ಲಿ ಈ. 
ವಿದ್ಯಾಸಂಸ್ಥೆ ಗಳಿಗೆ ಬಿಟ್ಟು ಕೊಟ್ಟ ದಾನಗಳ ವಿವರಗಳು "ಹೇರಳ 


ವಾಗಿ ದೊಠೆಯುತ್ತ ವೆ. 
: ಕರ್ನಾಟಕದ. ಜನಜೀಪಿನವನ್ನು ರೂಪಿಸುವಲ್ಲಿ ಧರ್ಮ 


- ಗುರುಗಳು ವಿಶೇಷ ಪಾತ್ರ ವನ್ನು” ವಹಿಸಿದ್ದಾರೆ. ಧರ್ಮ ' 


ಪ್ರಚಾರವು' ಅವರ ಮೂಲಕ ವಿಶೇಷವಾಗಿ ನಡೆಯುತ್ತಿ 
ದ್ದಿತು. ಇದನ್ನು ತಿಳಿದಿದ್ದ ರಾಜಮಹಾರಾಜರು ಧಾರ್ಮಿಕ 
ಗುರುಗಳಿಗೆ ಮತ್ತು. ಅವರ ಮಠಗಳಿಗೆ". ವಿಶೇಷವಾದ ದಾನ 
ಗಳನ್ನು ಕೊಟ್ಟಿದ್ದಾರೆ, ಆದುದರಿಂದ ಈ ರೀತಿಯ ದಾನ 


ಶಾಸನಗಳು ಶ್ಲೆಂಗೇರಿ,. ಸೊನ್ನಲಿಗೆ, ಕೂಡಲಿ, ಉಡುಪಿ, ' 


೨೦ 


ಮೇಲುಕೋಟೆ 7 ಮುಂತಾದ ನೂರಾರು ಮಠಗಳಲ್ಲಿ “ಹೆಚ್ಚಿನ 
ಸಂಖ್ಯೆಯಲ್ಲಿ ದೊರೆಯುತ್ತವೆ." ವ ಶಾಸನಗಳಿಂದ pe ಮಠ 
ಗಳ ಮತ್ತು. ಇಲ್ಲಿ 'ಬೆಳಗಿದ : ಧರ್ಮಗುರುಗಳ ಪರಂಪರೆ ಮೆತ್ತು 
ಇತಿಹಾಸವನ್ನು ರಚಿಸಬಹುದು. he 


ಸಾ ರೆಕಶಾಸನಗಳು 

ಎರಡನೆಯದಾಗಿ ಧಾ ರಕಶಾಸನಗಳು ಬಹು ಮುಖ್ಯ 
ವಾದವು. ವೀರಪುರುಷರ, 'ವೀರಮಹಿಳಿಯರ, ರಾಜ , 
ಮಹಾರಾಜರ ಮತ್ತು ಅಧಿಕಾರಿಗಳ ಅಥವ ಯಾವುದಾದ 
ರೊಂದು ಪರಾಕ್ರಮದ ಅಥವ ವಿಜಯದ ನೆನಪಾಗಿ 
ನೆಡಿಸುವ ಶಾಸನಗಳು ಕರ್ನಾಟಕದಲ್ಲಿ ವಿಶೇಷವಾಗಿವೆ. 
ಕರ್ನಾಟಕವು ಪ್ರಾಚೀನ ಕಾಲದಿಂದಲೂ ವೀರರ ನಾಡು. 
ವೀರರು ತಮ್ಮ ತಾಯ್ನಾಡಿನ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು 
ಅರ್ಪಿಸಿದ ಸಂಗತಿಗಳು - ಕರ್ನಾಟಕ ಇತಿಹಾಸದ ` ಪುಟ್ಟಗಳಲ್ಲಿ 
ತುಂಬಿ ತುಳುಕಾಡುತ್ತಿವೆ. ಇಂತಹ ವೀರ ಯೋಧರ ನೆನಪಿಗಾಗಿ. 
ವೀರಗಲ್ಲು ಶಾಸನಗಳನ್ನು ಸ್ಮಾಪಿಸುತ್ತಿದ್ದರು. ಕನ್ನಡೆನಾಡಿ 
ನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಒಂದು ವೀರಗಲ್ಲು 
ದೊರಕುತ್ತದೆಯೆಂದರೆ ಅತಿಶಯೋಕ್ತಿಯಲ್ಲ. ಇಂತಹ ವೀರ, 
ಗಲ್ಲುಗಳ ಪರಿಚಯವನ್ನು ಮುಂದೆ ಮಾಡಿ ಕೊಳ್ಳೋಣಿ. 
ಇದೇ ರೀತಿಯಲ್ಲಿ ಸ್ತ್ರಿ ಯರು ತಮ್ಮ ಸ್ವಸಂತೋಷದಿಂದ 
ತಮ್ಮ ಪ್ರೀತಿ ಪಾತ್ರರಾದ ಪತಿಯ ಜೊತೆಯಲ್ಲಿ ಸಹಗಮನ 
ಮಾಡಿದುದನ್ನು ಸಾರಲು -ಮಾಸ್ತಿ ಕಲ್ಲುಗಳು ಸ ಸ್ಥಾಪಿಸಲ್ಪಟ್ಟು, 
ಕರ್ನಾಟಕದ ವೀರವನಿತೆಯರ ಪಾತಿವ್ರತ್ಯ ಮ್ಮ್‌, ದ್ಯೋತಕ 
ನೆನಿಸಿವೆ. 
7% ಈ ಮೇಲಿ ತಿಳಿಸಿದ ಎರಡು ವಿಭಾಗಕ್ಕೂ PH, 





_ 


ws ಇ 


ಕಚ ಮ್‌ 





ವೀರಗಲ್ಲು, ಬೇಗೂರು: _ 
(ಚಿತ್ರ ಭಾರತ ಸರ್ಕಾರದ ಶಾಸನ ಶಾಖೆಯ ಕೃಪೆಯಿಂದ) 


ಜಿ 
ಇರುವ ಶಾಸನಗಳು ಬಹು ಕಡಿಮೆ. - ಪೂರ್ತಿಯಾಗಿ ರಾಜ 
ಕೀಯ, ಆಡಳಿತ ಇಲ್ಲವೇ ವ್ಯಾಪಾರ ಮುಂತಾದ ಪ್ರಕಾರ 
ಗಳಿಗೇ ಮೀಸಲಾದ ಶಾಸನಗಳು. ಅಲ್ಲಲ್ಲಿ ಕಂಡುಬರುತ್ತ ವೆ 
ಯಾದರೂ ಅವುಗಳ ಸಂಖ್ಯೆ ಕಡಿಮೆ. ಅಷ್ಟೇ ಅಲ್ಲದೆ ಅವು A 
ಗಳೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಈ "ಮೇಲೆ ಹೇಳಿದ 
ದಾನ ಇಲ್ಲವೇ ಸ್ಮಾರಕ ಪ ಶ್ರಕಾರಗಳಿಗೆ ಸಂಬಂಧಿಸಿದ್ದಾ ಗಿದ್ದು ತಮ್ಮ 

ವಿಚಾರವನ್ನು ವಿಶೇಷವಾಗಿ ತಿಳಿಸುತ್ತ ವೆ. 


ರಚನಾಕ್ರಮ 


. ಶಾಸನಗಳನ್ನು ರಚಿಸುವುದಕ್ಕೋಸ್ಕರ ಸರ್ಕಾರದಲ್ಲಿ 
ಒಂದು ವಿಭಾಗವೇ ಇದ್ದಿ ತು. ಈ ಕ ಹರಿಯ ಸರಕಾರಿ 
ಅಧಿಕಾರಿಯ ನೇತೃತ್ವದಲ್ಲಿ ಕೆಲಸ ಮಾಡುತ್ತಿದ್ದಿತು. ಕರಣ, 
ಶಾಸನಾಧಿಕರಣ, ವಿಹಿಕಾರ ಮುಂತಾದ ಅಧಿಕಾರಿಗಳು ಶಾಸನ 
ಗಳನ್ನು ಬರೆಯಿಸುವ ರೀತಿ, ಅವುಗಳ ಸತ್ಯಾಸತ್ಯತೆ ಮುಂತಾದ ' 
ವಿಚಾರಗಳನ್ನು ಗಮನಿಸುತ್ತಿದ್ದರು. 

ಕರ್ನಾಟಕದ ಶಾಸನಗಳನ್ನು ಗಮನಿಸಿದರೆ, ಅವುಗಳು 
ಯಾವ ಪ್ರಕಾರಕ್ಕೆ ಸೇರಿದವುಗಳಾದರೂ, ಅವುಗಳಲ್ಲಿ ಒಂದು . 
ವಿಧವಾದ ಏಕರೂಪತೆ ಕಾಣಬರುತ್ತದೆ. ಇದಕ್ಕೆ ಆ ಕಾಲದಲ್ಲಿದ್ದ” - 
ವ ್ಯೈವಸ್ಥಿತ ಆಡಳಿತವೇ ಕಾರಣ. ಮೊದಮೊದಲು ಶಾಸನ ರಚನೆ 
ಯಲ್ಲಿ ವಿಶೇಷವಾದ ವ್ಯವಸ್ಥಿತ ಕ್ರಮವೇನೂ ಕಾಣಬರುವುದಿಲ್ಲ. 

ಶಾಸನಗಳು ಚಿಕ್ಕವಾಗಿ, ನೇರವಾಗಿ ವಿಷಯ ಪ್ರವೇಶ ಮಾಡುತ್ತಿ 
4 ವು. ಕಾಲಕ್ರ ಮುದಲ್ಲಿ ಒಂದು ಪದ್ಧ ತಿ ಬೆಳೆದುಬಂದಿತು. 
ಸಾಮಾನ್ಯ ವಾಗಿ ಒಂಬತ್ತು -ಹತ್ತನೆಯ ಶತಮಾನದಿಂದ ಈ ರೀತಿ 
ಯಾದ ಕ್ರಮವು ವಿಶೇಷವಾಗಿ ಬೆಳೆಯಿತು. 


೨೪ 


w 


ಸಾಮಾನ್ಯ ವಾಗಿ - - ಶಾಸನಗಳು ಮಂಗಳಶ್ಲೊ ಹರೊಂದಿಗೆ 
ಪ್ರಾರಂಭವಾಗುತ್ತ ವೆ. ಈ ಶ್ಲೊ ಕಕ್ಕೂ ಮುಂಚೆ "ಸಿದ ಂ, ಓಂ 
“ನಮಃ, ಓಂ ಸ್ವಸ್ತಿ, ಓಂ *ನಮಶ್ಮಿ ಪಾಯ ಮುಂತಾದವುಗಳು 
ಕಾಣಬರುತ್ತವೆ. ಮಂಗಳಶ್ಲೊ ಕಗಳು ಬುದ್ಧ, ಜಿನ, ವಿಷ್ಣು, 
ಈಶ್ವರ, ಬ್ರಹ್ಮ , ಸರಸ ಸ್ವತಿ ಮುಂತಾದ ದೇವತೆಗಳನ್ನು ; 
: ಕೊಂಡಾಡುತ್ತ ವೆ. ಶೈವ , ಶಾಸನಗಳಲ್ಲಿ ಸಾಮಾನ್ಯವಾಗಿ ಈ 
ಕೆಳಗಿನ ಶ್ಲೊ ಕವು ಕಾಣಬರುತ್ತ ದು 
. ನಮಸ್ತುಂಗ ಶಿರಶ್ವುಂಬಿ ಚಂದ್ರ ಚಾಮರ ಚಾರವೇ । 
ತ್ರೆ ಲೋಕ್ಕ ನಗರಾರಂಭ ಮೂಲಸ್ತಂಭಾಯ ಶಂಭವೇ ॥ y 
ವೈಷ್ಣವ ಶಾಸ ಸನಗಳಲ್ಲಿ ಈ ಕೆಳಗಿನ ಶ್ಧೊ ಪ್ಲೀಕವು ಸ್ಥಾಮಾನ ಟ್‌ 
ಕಾಣುಬರುತ್ತದೆ. K 
ಜಯತಿ ಅವಿಷ್ಯಕಂ ವಿಷ್ಣೋಃ ವರಾಹಂ ಕ್ಷೋಭಿತಾರ್ಣವಂ । 
ದಕ್ಷಿಣೋನ್ನತ ದಂಷ್ಕ್ರಾಗ್ರ "ವಿಶ್ರಾಂತ ಭುವನಂ ವಪುಃ ॥ 
ಜೈನ ಶಾಸನಗಳಲ್ಲಿ | 
ಶ್ರೀಮತ್‌ ಪರಮಗಂಭೀರಸ್ಕಾದ್ದಾ ದಾಮೋಘಲಾಂಛನಮ್‌" | 
ಜೀಯಾತ್‌ ತ್ರೈಲೋಕ್ಯನಾಥಸ್ಯ ಶಸ ಜಿನಶಾಸನಂ ॥ 
ಎಂಬಿ ಶ್ಲೋಕವು ಇರ್‌ | 
,. ಈ . ರೀತಿಯ ಮಂಗಳಶ್ಲೋಕವಾದ ನಂತರ ರಾಜ್ಯ 
ವನ್ನಾಳುತ್ತಿರುವ ರಾಜನ ಬಿರುದುಗಳು ಮತ್ತು ಅವನ 
ಹೆಚ್ಚೆ ಳದ” ವರ್ಣನೆ ಪಾ ್ರಿರಂಭವಾಗುತ್ತದೆ. . ಅನೇಕ ಕಡೆ 
ಗಳಲ್ಲಿ ರಾಜನ ವಂಶವೃ ಕ್ಷವನ್ನೂ ಹೇಳುತ್ತವೆ. . ಆದುದರಿಂದ 
ಆಳುವ ರಾಜನ ಮತ್ತು. ಹಿಂದಿನವರ ರಾಜಕೀಯ ಸ ಸಾಧನೆ 
` ಮುಂತಾದ : ವಿಷಯಗಳು ' ಚರಿತ್ರೆಯನ್ನು. ರಚಿಸುವವನಿಗೆ 
ಸಹಾಯಕವಾಗುತ್ತವೆ." ಇವುಗಳು ಕಾವ್ಯ ಮಯವಾಗಿದ್ದು 
ಉತ್ಪ್ರೇಕ್ಷೆ. . ಅಲಂ ಕಾರ ಮುಂತಾದವುಗಳಿಂದ ಕೂಡಿರು 


೨೫ 


ತ್ರ ವೆ. ''ಚರಿತ್ರಕಾರನ. ಇವುಗಳನ್ನು ಎಚ್ಚ ರಿಕೆಯಿಂದ ಬಳಸಿ 
ಕೊಳ್ಳ ಬೇಕು, ಅನಂತರ ದೇಶದ್ದ' ಪ್ರಶಂಸೆಯ ವಿಷಯವು 
ಬರುತ್ತ ದೆ. ಒಂದು ಹಳ್ಳಿ ಯ ” ಎವರವನ್ನು ಹೇಳುವುದಕ್ಕೆ” 
ಮೊದಲು ಭಾರತ ದೇಶದಲ್ಲಿ ಕುಂತಲ ಎಂಬ ಪ್ರಾಂತವು 
"ಯಾವ ರೀತಿ ಉತ್ಕೃಷ್ಟವಾದುದೆಂದೂ, ಅದರಲ್ಲಿನ ಗಿಡ, , 
ಮರ, ಫಲ್ಲ ಹೂ, ಖನಿಜ " ಮುಂತಾದವುಗಳ ವರ್ಣನೆ; 

ಅನಂತರ ಕುಂತಲ ದೇಶದ : ಸಣ್ಣ ವಿಭಾಗಗಳ ವರ್ಣನೆ ; 

ಅದಾದ ಮೇಲೆ ಕೊನೆಗೆ ದಾನ ಕೊಡಬೇಕಾದ. ಹಳ್ಳಿಯ 
ವರ್ಣನೆ ; ಅದರಲ್ಲಿ ದಾನಕ್ಕಾಗಿ ಬಿಟ್ಟ ಹೊಲ, ಗದ್ದೆ ಅಥವಾ 
_ಜಮೀನಿನ್ಮ್ಮ ಗಡಿಗಳು ಮುಂತಾದವನ್ನು ನಿರ್ದೆಶಿಸುವುದು. 


ಅಂಡರೆ ಶಾಸನದ ನಿಜವಾದ ಉದ್ದೇಶ ಈ ಭಾಗದಲ್ಲಿ ವಿಶದ 


ವಾಗಿ ಹೇಳಲ್ಪಡುತ್ತದೆ. : ದಾನಿ ಯಾರು-ದಾನವನ್ನು ಪಡೆ. 
ಯುತ್ತಿರುವವರು ಯಾರು-ಆ ದಾನದ ಕಾರಣಗಳೇನು- 
ದಾನ ಕೊಟ್ಟವನ ಮತ್ತು ತೆಗೆದುಕೊಂಡವನ ಕುಲಗೋತ್ರ 
ಗಳ ವಿವರಣೆ-ಯಾತಕ್ಕಾಗಿ ದಾನವು ಕೊಡಲ್ಪಡುತ್ತಿದೆ- 
ಮುಂತಾದ ಎಲ್ಲ ವಿವರಗಳನ್ನೂ ಅನಂತರ ಹೇಳುತ್ತವೆ. | 


ಇನ್ನು ಮುಕ್ತಾ ಯ ಭಾಗದಲ್ಲಿ ಕೊಟ್ಟ ದಾನವನ್ನು ಮುಂದಿನವರು." 


ಕಾಪಾಡಬೇಕಾದ ಕರ್ತವ್ಯವನ್ನು. “ಏರಿತು ಹೇಳಲಾಗುತ್ತ ದೆ 
ಸಾಮಾನ್ಯವಾಗಿ ಶಾಸನಗಳ ಕೊನೆಯ ಲ್ಲಿ ಈ ಪದ್ಯವು 
ಬರುತ್ತದೆ. ೫ 
ಸ್ವದತ್ತಾಂ ಪರದತ್ತಾಂ ವಾ ಯೋ ಹರೇತ ವಸುಂಧರಾಮ್‌ । 
ಷಷ್ಮಿರ್ವರ್ಷ ಸಹಸ್ರಾಣಿ ವಿಷ್ಠಾಯಾಮ್‌ ಜಾಯತೇ ಕ್ರಿಮಿಃ ॥. 
ಅಂದರೆ ತಾವು ` ಕೊಟ್ಟಿದ್ದ ನ್ನ್ನ ಅಥವ ಇನ್ಕಾರಾದರೂ 
ಕೊಟ್ಟೆ ದ್ದ ನ್ನು ಯಾರು" "ಅಪಹರಿಸುತ್ತಾ ರೆಯೋ,: . ಅವರು - 
ಅರವತ್ತು ಸಹಸ್ರ ವರ್ಷಗಳ ಕಾಲ ಹುಳುವಾಗಿ ಹುಟ್ಟು 


೨೬ 


ತ್ತಾರೆ ನ ಇದರ ಆಡ ದಾನಗಳನ್ನು ಯಾರೂ ಅಪ | 
ಹರಿಸದೇ. ಇರಲಿ ಮತ್ತು ದಾನವು ಶಾಶ್ತ ತವಾಗಿ ನಡೆದು 
ಕೊಂಡು ಬರಲಿ ಎನ್ನು ವ ಉದ್ದೆ ಜ್‌ ಈ ರೀತಿಯ 
ಶ್ಲೋಕಗಳನ್ನು ಬರೆಯಿಸುತ್ತಿ ದ್ದರು. ಇನ್ನೂ ಕೆಲವು ಶಾಸನ 
ಗಳಲ್ಲಿ ಪ ದಾನಗಳನ್ನು ರಕ್ಷಿಸುವವನಿಗೆ ಉಂಟಾಗುವ ಪುಣ್ಯ ' 
ವನ್ನೂ; ಅದನ್ನು ಹಾಳುಮಾಡಿದವನಿಗೆ ಒದಗುವ ಪಾಪ ' 
ವನ್ನೂ ವಿಶದವಾಗಿ ವರ್ಣಿಸುತ್ತಾ ರೆ. ಅನೇಕ ಶಾಸನಗಳಲ್ಲಿ 
ಈ ರೀತಿಯ ಸಂಸ್ಕೃತ ಶ್ಲೊ ಕಕ್ಕೆ ಬದಲಾಗಿ ಕನ್ನ ಡಹಲ್ಲಿ € 
ಬರೆದಿರುವುದೂ ಉಂಟು. ಈ ಧರ್ಮವನ್ನು ಪಾಲಿಸದಿದ್ದರೆ 
ಬ್ರಹ್ಮಹತ್ಕಾದೋಷವು ಬರುವುದೆಂದೂ, "ಪಾಲಿಸಿದರೆ ಪುಣ್ಯ ಣ್ಯವು 
ಲಭಿಸುತ್ತದೆಯೆಂದೂ ಹೇಳಿರುತ್ತಾರೆ. - ಒಟ್ಟಿನಲ್ಲಿ ಶಾಸ ಸನವು 
ಯಾವ ರೀತಿ ಮುಕ್ತಾಯವಾದರೂ ಅದನ್ನು "ಪಾಲಿಸ ವಂತೆ 
ಜನಗಳನ್ನು ಕೇಳಿಕೊಳ್ಳು ವುದೇ ಈ ಮುಕ್ತಾಯ ಶ್ಲೋಕಗಳ 
ಅರ್ಥ 


ಶಾಸನದ ಲಿಪಿಗಳು 

ಇದುವರೆವಿಗೂ ಶಾಸನದ ಬಾಹ್ಯ ಸ್ವರೂಪವನ್ನು - 
ತಿಳಿದುಕೊಂಡೆವು. ಇನ್ನು ಶಾಸನಗಳ ಅಂತರಿಕ ಲಕ್ಷಣಗಳ 
ಪರಿಚಯವನ್ನು ಮಾಡಿಕೊಳ್ಳೊ ೀಣ. ಕರ್ನಾಟ ಕ ದಲ್ಲಿ 
ಅಶೋಕನ : ಶಾಸನಗಳೇ ಅತ್ಯ ರತ ಪ್ರಾಚೀನವಾದ :. ಶಾಸನ ' 
`ಗಳು. ಕರ್ನ್ಯಾಟಕದ ಶಾಸನ ಇತಿಹಾಸ ವು ಅಶೋಕನ ಶಾಸನ 
ಗಳಿಂದಲೇ: ಪ್ರಾರಂಭವಾಗುತ್ತದೆ. , ಹರಪ್ಪ,' . ಮೊಹೆಂಜೊ 
ದಾರೊ ಮುಂತಾದ ಸಿಂಧೂ ನದಿ. ಸಂಸ್ಕೃತಿಯಲ್ಲಿ ದೊರಕಿರುವ 
ಮುದ್ರೆಗಳ ಲಿಪಿಗಳನ್ನು ಬಿಟ್ಟರೆ ಅಶೋಕನ ಶಾಸನಗಳ 
ಲಿಪಿಯೇ ಭಾರತದಲ್ಲೂ ಅತಿ ಪ್ರಾಚೀನವೆನ್ನ ಬಹುದು. ' 


೨೭ 


ಸಿಂಧೂಸಂಸ್ಕೃತಿಯ ಲಿಪಿಯು ಇನ್ನೂ ರೆಹಸ್ಯವಾಗಿಯೇ ' 
ಉಳಿದು ಆವುಗಳನ್ನು ಇದುವರೆವಿಗೂ ಯಾರೂ. ಒದಿಲ್ಲ, 
ಹೀಗಾಗಿ ಶಾಸನ ಲಿಪಿಯ ವ್ಯವಸ್ಥಿತ ಅಧ್ಯ ಯನವೂ` 
ಅಶೋಕನ ಶಾಸನಗಳ ಲಿಪಿಯಿಂದಲೆ ಪ್ರಾರಂಭವಾಗು 
ತ್ತದೆ. 

ಅಶೋಕನ ಶಾಸನಗಳು ಬ್ರಾಹ್ಮೀ ಮತ್ತು ಖರೋಷ್ಮೀ 
ಎಂಬ ಎರಡು ಮುಖ್ಯ ಲಿಒಗಳಿದ್ದಪೆ. ಖರೋಷ್ಠೀ ಲಿಬಿಯ 
ಭಾರತದ ವಾಯವ್ಯ ಗಡಿಪ್ರದೇಶದಲ್ಲಿ ಮಾತ್ರ ಬಳಕೆ 
ಯಲ್ಲಿದ್ದಿ ತು. ಬ್ರಾಹ್ಮ € ಲಿಪಿಯಾದರೋ ಅಶೋಕನ ಎಲ್ಲ 
ಶಾಸನಗಳ ಲಿಬಯಾಗಿದ್ದಿತು. ಈ ಲಿಪಿಯ ಬ್ರಹ್ಮನಿಂದ 
ರಚಿತವಾದುದರಿಂದ ಇದಕ್ಕೆ ಬ್ರಾಹ್ಮೀ ಎಂಬ ಹೆಸರು ಬಂತು 
ಎಂದು ಜನರ ನಂಬಿಕೆ. ಆದರೆ ಪಾಚೀನ ಪ್ರಪಂಚದ 
ಕ್ಯೂನಿಫಾರಂ, ಫಿನೀಹಿಯನ್‌, ಅರಾಮೇಯಿಕ್‌, ಸಿಂಧೂ 
ಚಿತ್ರ ಲಿಪಿ ಮುಂತಾದ ಲಿಪಿಗಳಿಂದ ಒಂದಲ್ಲ ಒಂದು ರೀತಿ 
ಯಿಂದ ಪ್ರಭಾವಿತಗೊಂಡು ಭಾರತದ ಬ್ರಾಹ್ಮೀ ಲಿಪಿಯು 
ಹುಟ್ಟಿತೆಂದು : ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಆದರೆ 
ಇದರಲ್ಲಿ ವಿದ್ವಾಂಸರಲ್ಲಿಯೇ ಒಮ್ಮತವಿಲ್ಲ. ಕ 

ಕರ್ನಾಟಕದ ಅಶೋಕನ ಶಾಸನಗಳಲ್ಲಿ ಬಳಸಿರುವ 
ದಕ್ಷಿಣ ಬ್ರಾಹ್ಮೀ ಲಿಪಿಯು ಸರಳವಾಗಿಯೂ ನೋಡಲು 
ಅಂದವಾಗಿಯೂ ಇರುವ ಲಿಪಿ. ಇಲ್ಲಿ ಅಕ್ಷರಗಳು ಉದ್ದುದ್ದ 
ವಾಗಿರುತ್ತವೆ. ಗುಂಡನೆಯ "ಅಕ್ಷರಗಳು ಬಹು ಕಡೆಮೆ. ಈ 
ಅಕ್ಷರಗಳಿಗೆ ತಲೆಕಟ್ಟು ಇಲ್ಲದೇ ಇರುವುದನ್ನು ಗಮನಿಸಬೇಕು. 
ಈ ರೀತಿಯಾದ ಬ್ರಾಹ್ಮೀ ಲಿಬಯು ಕಾಲಕ್ರಮದಲ್ಲಿ ಬದ 
ಲಾವಣೆ ಹೊಂದಿ ಭಾರತದಲ್ಲಿ ಪ್ರಚಾರದಲ್ಲಿರುವ ಎಲ್ಲ ಲಿಪಿ 
ಗಳಿಗೂ ' ಮೂಲವಾಯಿತು. ಅದೇ ರೀತಿಯಲ್ಲಿ ನಾವು ಬರೆ 


"೨೮ ತೆ 
ಯುವ ಕನ್ನಡ ಲಿಪಿಗೂ ಅಶೋಕನ ' ಬ್ರಾಹ್ಮೀ ಲಿಯೇ. 
ಮೂಲವೆಂಬುದನ್ನು ಮರೆಯಲಾಗುವುದಿಲ್ಲ. | 


ಕನ್ನ ಡ ಲಿಪಿಯ ವಿಕಾಸ 


ಕ್ರಿಸ್ತಪೂರ್ವ "ಮೂರನೆಯ ಶತಮಾನದ ಅಶೋಕನ 
ಬ್ರಾಹ್ಮೀ ಲಿಪಿಯು ಕ್ರಿ.ಶ. ಒಂದನೆಯ ಶತಮಾನದ .ಸಮ 
ಯಕ್ಕೆ "ಅಂದರೆ ಶಾತವಾಹನ ರಾಜರ ಕಾಲಕ್ಕೆ. ಬದಲಾವಣೆ 
ಯನ್ನು ಹೊಂದಿತು. ಅಕ್ಷರಗಳು ಅಗಲವಾಗುತ್ತ ಬಂದು 
ತಲಿಕಟ್ಟೆ ನ ಬದಲು ಶ್ರಿಕೋಣಾಕಾರದ ತುದಿಯು ಕಾಣ 
ಬತುತ್ತ ದೆ ಇದಾದ ಮುನ್ನೂರು-ನಾನೂರು ವರ್ಷಗಳಲ್ಲಿ 
"ಈ ಲಿಪಿಯು ಇನ್ನೂ ಬದಲಾವಣೆಗಳನ್ನು ಹೊಂದಿತು. 
ಈ, ಲಿಪಿಯನ್ನು ನಾವು ಕದಂಬರ ಶಾಸನಗಳಲ್ಲಿ ಕಾಣು 
ತ್ತೇವೆ. ಕದಂಬ ಲಿಪಿಯನ್ನು ಕನ್ನಡ ಲಿಪಿಯ ಅತ ್ಯೈಂತ. 
ಪ್ರಾಚೀನ ರೂಪ ಎಂದೂ "ಕರೆಯಬಹುದು. ಆದರೆ ಕ 
ಕದಂಬ ಲಿಪಿಗೂ ಇಂದಿನ ಕನ್ನಡ ಲಿಪಿಗೂ ಸಾಕಷ್ಟು 
"ವ್ಯತ್ಯಾಸಗಳಿವೆ. ಇದೇ ಒಂದು ಬೇರೆ ಲಿಪಿ: ಎನ್ನುವಷ್ಟು 
ಅರೆತರವಿರುವುದು ಗೊತ್ತಾಗುತ್ತದೆ. ಕದಂಬ ಲಿಸಿಯಲ್ಲಿ 
ತಲೆಕಟ್ಟಿನ ಬದಲು ಪೆಟ್ಟಿಗೆಯಾಕಾರದ ತುದಿಗಳಿರುತ್ತವೆ. 


[ ಅಕ್ಷರಗಳ ಉದ್ದ ಕಡಿಮೆಯಾಗುತ್ತ ಬಂದು ವಲ್ಲ. ಹೆಚ್ಚುತ್ತಾ 


ಹೋಗುತ್ತ ವೆ. 

. ಇನ್ನೂ. ಸ್ವಲ್ಪ" ಕಾಲ ` ಮುಂದೆ. ಹೋದರೆ, ಅಂದರೆ 
ಕ್ರಿಸ್ತಶಕೆಯ * ಆರು--ಏಳನೆಯ , ಶತಮಾನಗಳಲ್ಲಿ ಕದಂಬ 
ಲಿಪಿಯು ಬದಲಾಗುತ್ತದೆ. : ಚಚ್ಚೌ ಕವಾದ ಅಕ್ಷರಗಳು 
ಮಾಯವಾಗಿ ಅವು ಗುಂಡಾಗುತ್ತಾ ಬರುತ್ತ ಚ ಆದರೆ ತಲೆ 
ಕಟ್ಟು ಇನ್ನೂ _ 'ಬಂದಿರುವುದಿಲ್ಲ.' ` ಬಾದಾಮಿ ಚಾಲುಕ್ಕರ 


೨೯ 


ಶಾಸನಗಳಲ್ಲಿ ತಲೆಕಟ್ಟನ್ನು -' ಸುಲಭವಾಗಿ ಗುರುತಿಸಬಹುದು. 
ಅಷ್ಟೊಂದು ಉದ್ದ 5 ವಿಲ್ಲದಿದ್ದರೂ ಅದು ಪ್ರಾರಂಭದ ದೆಸೆ 
ಯಲ್ಲಿರುತ್ತದೆ. ಈ ಕಾಲದಲ್ಲಿ ಅಕ್ಷರಗಳ ಉದ್ದವು ಇನ್ನೂ 
ಕಡಿಮೆಯಾಗಿ ಅಗಲವು ಹೆಚ್ಚುತ್ತದೆ. ಗುಂಡನೆಯ ;ಅಕ್ಷರಗಳು. 


ತಲೆದೋರುತ್ತವೆ. 


ಸುಮಾರು ಹತ್ತು-ಹನ್ನೊಂದನೆಯ ಶತಮಾನಗಳಲ್ಲಿ 


" ಕನ್ನಡ ಲಿಪಿಯ. ಸ್ವರೂಪವು “ವಿಶೇಷ ವಿಕಾಸ ರನ್ನು. 


ವ್ಯಕ್ತಪಡಿಸುತ್ತದೆ. ಕಲ್ಯಾಣದ ಚಾಲುಕ್ಕರ . ಶಾಸನಗಳಲ್ಲಿ 
ಕಂಡುಬರುವ ಈ ' ಲಿಪಿಯನ್ನು ಹಳಗನ್ನಡ ಲಿಪಿ ಎಂದೂ 


ಕರೆಯಬಹುದು. ಅಕ್ಷರಗಳು `ಈ ಕಾಲದಲ್ಲಿ. ಸ್ಥಿರವಾದ .. 


ರೂಪವನ್ನು ಪಡೆದವು. ತಲೆಕಟ್ಟು ಕಮಾನಿನಂತೆ ಜಾಗಿದ್ದು 
ಸ್ಪುಟವಾಗಿ ಕಾಣುತ್ತದೆ. ಇಲ್ಲಿಂದ ಮುಂದೆ ಕನ್ನಡದ ಬಹು 
ಅಕ್ಷರಗಳು ವಿಶೇಷ. ಬದಲಾವಣೆಯಿಲ್ಲದೆ ಮುಂದುವರಿದವು. 
ಸುಮಾರು ಇದೇ ಸಮಯಕ್ಕೆ ಸೇರಬಹುದಾದ ಹೊಯ್ಸ. 
ಳರೆ” ಶಾಸನ ಗಳ ಲ್ಲಿ ಅಲಂಕಾರಯುಕ್ತವಾದ ಮತ್ತು 
ದುಂಡಾದ ಕನ್ನಡ ಅಕ್ಷರಗಳನ್ನು ಕಾಣಬಹುದು. ಹೊಯ್ಸಳರ 


' ಶಾಸನಗಳೂ, ಅವುಗಳ ಅಕ್ಷರಗಳೂ, ಅವರ ಶಿಲ್ಪಗಳಷ್ಟೇ 


ಸುಂದರವಾದವು ಮತ್ತು ಕಲಾತ್ಮಕವಾದವು. ಹದಿನೈದನೆಯ 
ಶತಮಾನದ ವಿಜಯನಗರದ. ಶಾ ಸನಗಳಲ್ಲಿ ಕನ್ನಡ ಲಿಖಯು' 
ಡೊಂಕು ಡೊಂಕಾಗಿದ್ದರೂ ಸುಮಾರಾಗಿ ಈಗಿರುವಂತೆ 
ಕಾಣುತ್ತದೆ." ಆದುದರಿಂದ .ಈ ಕಾಲದ ಶಾಸ ಸನಗಳ. ಕನ್ನಡ 
ಲಿಪಿಯನ್ನು ಸುಮಾರಾಗಿ ಎಲ್ಲರೂ. ಓದಬಹುದು. . ಇದೇ 


`ಲಿಹಿಯೇ ಮುಂದುವರಿದು -ಇಂದು' ನಾವು" ಬರೆಯುತ್ತಿರುವ 


ಕನ್ನ ಡ ಲಿಪಿಯಾಗಿ ಪರಿಣಮಿಸಿದೆ, ` 
ಆಯಾ ಕಾಲದ ' ಲಿಪಿ ಲಕ್ಷಣಗಳು 2 ಮಟ್ಟಿಗೆ 


4 
8 


೩೦ ಕ ತ 


ಖಚಿತವಾಗಿದೆಯೆಂದರೆ, ಯಾವುದಾದರೂ ಶಾಸನದಲ್ಲಿ 
ತೇದಿಯನ್ನು ಹೇಳದೆ ಹೋಗಿದ್ದರೆ, ಆ ಶಾಸನದ ಕಾಲವನ್ನು 
ಲಿಪಿಯನ್ನು ನೋಡುವುದರಿಂದಲೇ ಹೇಳಬಹುದು. ಆದುದ 
ರಿಂದ ಲಿಪಿ ಲಕ್ಷಣಗಳು ಕಾಲ ನಿರ್ಣಯಕ್ಕೆ ಬಹು ಸಹಾಯಕ 
ವಾಗಿವೆ. ಈ ಶಾಸ ಸ್ತವನ್ನು ಪ್ರಾಚೀನ 'ಅಏಶಾಸ್ತ್ರ ಅಥವಾ 
ಪೇಲಿಯೊಗ್ರಫಿ ಎಂದು ) ಕರೆಯುತ್ತೆ "ವೆ. ಈ ಶಾಸ ದ ಸಹಾಯ 
ದಿಂದ ಕೃತ್ರಿಮ ಶಾಸನಗಳನ್ನು “ಕಂಡುಹಿಡಿಯಲು ಸುಲಭವಾಗಿ 
ಸಾಧ್ಯವಾಗುತ್ತದೆ. ಕೃತ್ರಿಮ ಶಾಸ ಸನವೆಂದರೆ ನಿಜವಲ್ಲದ ಶಾಸನ. 
ಹಳಿಯ ಕಾಲದ ಶಾಸನವನ್ನು ಅನಂತರದ ಕಾಲದಲ್ಲಿ ತಯಾರಿಸಿ 
ಶಾಸನದಲ್ಲಿ ಹೇಳಿರುವ ದಾನವೇ ಮುಂತಾದ ಪ್ರಯೋಜನವನ್ನು 


Rs ಈ ರೀತಿಯ ಮೋಸ ಮಾಡಿರುವುದು ಉಂಟು. | 


ಅಂತಹ ಮೋಸಗಳನ್ನು ಲಿಪಿಶಾಸ್ತ್ರಜ ಸ್ಸ ಸುಲಭವಾಗಿ ಪತ್ತೆ 
ಹಚ್ಚ ಬಹುದು. 

" ಕರ್ನಾಟಕದ ಎಲ್ಲ ಶಾಸನಗಳನ್ನೂ ಕನ್ನ ಡ ಲಿಪಿಯ 
ಲ್ಲಿಯೇ ಬರೆದಿಲ್ಲ. ಅಶೋಕನ ಶಾಸ ನಗಳೆಲ್ಲವೂ ಬ್ರಾಹ್ಮೀ 
ಲಿಪಿಯಲ್ಲಿವೆ. ಆ ನಂತರದ ಅನೇಕ ಕರ್ನಾಟಕದ ಶಾಸನ 
ಗಳು ನಾಗರೀ ಲಿಪಿ, ತಮಿಳು ಲಿಪಿ, ತೆಲುಗು ಲಿಪಿ ಮತ್ತು 
» ಮಧ್ಯ ಕಾಲೀನ ಮುಸ್ಲಿಂ ಶಾಸನಗಳು ಅರಾಬಿಕ್‌ ಮತ್ತು 
ಪರ್ಷಿಯನ್‌ ಲಿಪಿಗಳಲ್ಲಿಯೂ ಇವೆ. ಅದೇ ರೀತಿ ಕರ್ನಾಟ 
ಕದ ಶಾಸನಗಳು ಪ್ರಾಕೃತ, ಸಂಸ್ಕೃತ, ಕನ್ನಡ, ತಮಿಳು, 
ತೆಲುಗು, ಅರಾಬಿಕ್‌, "ಮರಾಠೀ ಮುಂತಾದ ಭಾಷೆಗಳಲ್ಲೂ 
ಇವೆ, 

ಸಾಮಾನ್ಯವಾಗಿ ಶಾಸ ಸನಗಳಲ್ಲಿ ಆ ಶಾಸನದ ಕಾಲವು 


ಅ 


ಹೇಳಲ್ಪಟ್ಟಿರುತ್ತ ದೆ.3 [ದಾನಗಳನ್ನು . ' ಸಾಮಾನ್ಯವಾಗಿ ' ವಿಶೇಷ . 


ಣ್‌ | ಸೊಡುತ್ತಿ ದ್ದ ರು. ಅಂತಹ ವಿಶೇಷ ದಿನಗಳ 


4 


೩೧ 


ವಿವರಗಳು ಶಾಸನಗಳಲ್ಲಿ ಕಾಣಬರುತ್ತವೆ. ಪ್ರಭವಾದಿ ' 


' ವರ್ಷ, ತಿಂಗಳು, ತಿಥಿ, "'ನಕ್ಷತ್ರ, ವಾರ, ಗ್ರಹಣ, ವ್ಯತೀ 


ಕಾ 


ಪಾತ ಮುಂತಾದ ವಿವರಗಳು ಅನೇಕ ಶಾಸನಗಳಲ್ಲಿ ಣಿ 
ಬರುತ್ತವೆ. ಮತ್ತೆ ಕೆಲವು ಶಾಸನಗಳ ಲ್ಲಿ ಶಾಲಿವಾಹನ" 
ಶಕೆಯ ವರ್ಷವು ಹೇಳಲ್ಪಟ್ಟಿರುತ್ತದೆ. ಕೊಟ್ಟಿ ರುವ ಶಾಲಿ 
ವಾಹನ" ಶಕ ವರ್ಷಕ್ಕೆ 0 ಎಂಬಿ ಸಂಖ್ಯೆ ಯನ್ನು ಸೇರಿಸಿದರೆ 


” ಬರುವ ಮೊತ್ತವು ಕ್ರಿಸ್ತ ಶಕೆಯಾಗುತ್ತ ದೆ. ಮತ್ತೆ ಕೆಲವು 


tees. 


ಶಾಸನಗಳಲ್ಲಿ ಆಳುವ ರಾಜನ ಆಳ್ವಿಕೆಯ ವರ್ಷವು ಮಾತ್ರ 
ಕಾಣಬರುತ್ತದೆ. ಮುಸಲ್ಮಾನರ ಶಾಸನಗಳಲ್ಲಿ ಹಿಜಿರ ಎಂಬ” 
ಕಾಲಮುನವು ಕಾಣಬರುತ್ತದೆ. ಶಾಸನ ಗ ಳಲ್ಲಿ. ಕಾಲವು 
ದೊರಕುವುದರಿಂದ ಚರಿತ್ರಕಾರನಿಗೆ ತುಂಬ ಅನುಕೂಲ 


ವಾಗುತ್ತದೆ. ಯಾವ ರಾಜನು ಎಷ್ಟು ವರ್ಷ ರಾಜ್ಯವಾಳಿ 
ದನು ಮಖಂತಾದ pe ತಿಳಿಯಲು ಸು ಸಹಾಯಕ 


| ವಾಗುತ್ತದೆ. 


ನಾವು ಆಗಲೇ ಗಮನಿಸಿರುವಂತೆ ಕರ್ನಾಟಕದಲ್ಲಿ ಸಾವಿ: 
ರಾರು" ಶಾಸನಗಳಿವೆ. ಅವುಗಳು ಕರ್ನಾಟಕದ ಚರಿತ್ರೆ 
ಧರ್ಮ, ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ, ಕಲೆ. 
ಸಂಸ್ಕ ತಿ ಮುಂತಾದ ವಿವಿಧ ವಿಷಯಗಳ ಮೇಲೆ ಬೆಳಕನ್ನು 
ಚೆಲ್ಲತ್ತಿವೆ. ಆದುದರಿಂದ ಶಾಸನಗಳನ್ನು ಇತಿಹಾಸದ ಕಣಜ 
ವೆಂದು' ಕರೆಯುತ್ತಾರೆ. “ಶಾಸನವೇ ಬೇರು ಇತಿಹಾಸವೇ ಫಲ' 
ಎಂದೂ ಹೇಳುತ್ತಾರೆ. ಶಾಸನಗಳ ಸಹಾಯವಿಲ್ಲದಿದ್ದರೆ ನಮ್ಮ 
ಇತಿಹಾಸದ ಅನೇಕ ಪುಟಗಳು ಖಾಲಿಯಾಗಿಯೇ ಇರಬೇಕಾದ | 
ಪರಿಸ್ಥಿತಿ ೭ ಒದಗುತಿ ದ್ದಿ ತು. 

ಇತಿಹಾಸ' ರಚನೆಗೆ ಸ ಸಾಹಿತ್ಯ ಸಾಮಗ್ರಿಗಳು ದೊರಕು 
ತ್ರಪೆಯೆಂದು: ಅನ್ನಬಹುದು. ಆದರೆ ಸಾಹಿತ್ಯ ಗ್ರಂಥಗಳಲ್ಲಿ 


ಪ” | 

ಪಕ್ಷಪಾತ, ' ಉತ್ತೆ ಕ್ಷ. FES ಮುಂತಾದವುಗ. ಳು ೫. 
ವಿಶೇಷವಾಗಿರುತ್ತ ವೊ ವರ್ಣನೆಗಳನ್ನು ಮಾಡುವಾಗ 
ಕವಿಯು ತನ್ನ "ಪ್ರತಿಭೆಗೆ ತಕ್ಕಂತೆ ಸ್ಟೂ ರ್ಶಿಗೆ ತಕ್ಕಂತೆ ಇತಿ. ತ 
"ಹಾಸ ವಸ ವನ್ನೂ ವಣ ತ್ತಾನೆ. : ಆದರೆ ಶಾಸನಗಳು ಈ 
ಹಾಗಲ್ಲ. ಇರುವ ವಿಚಾರವನ್ನು. ಇದ್ದಂತೆ ತಿಳಿಸುತ್ತವೆ" 
.:ಉತ್ಪ್ರೇಕ್ಷೆಗೆ ಅವಕಾಶ ಕಡಿಮೆ. ಅಷ್ಟೇ ಅಲ್ಲದೆ ಕವಿಗೆಳು 
ತಾವು ಕಾಣದೇ ಇದ್ದ ಸಂಗತಿಗಳನ್ನು ಇತರರಿಂದ ತಿಳಿದು: 
ಅದರ ಬಗ್ಗೆ ಗ್ರಂಥಗಳನ್ನು ರಚಿಸುತ್ತಾ ರೆ ಅಂದರೆ ಕವಿಯು . 
ವರ್ಣಿಸುವ ರಾಜನ 'ಸಮಕಾಲೀನನಲ್ಲದಿರಬಹುದು. ಆ 
. ರಾಜನು ಸತ್ತು ಕೀರ್ತಿವಂತನಾದ ಎಷ್ಟೋ ವರ್ಷಗಳ . 
ಅನಂತರ ಕವಿಯು ಆ ರಾಜನನ್ನು ತನ್ನ ಕಾವ್ಮದ ವಸ್ತುವನ್ನಾಗಿ". 
ಮಾಡಿಕೊಳ್ಳ ಬಹುದು. ಆದರೆ ಶಾಸ ನ ಗಳು. ಹಾಗಲ್ಲ. 
ತಾವು ತಿಳಿಸುವ ವಸ್ತುವಿಗೆ. ಸಮಕಾಲೀನವಾಗಿರುತ್ತವೆ; 
ಹೀಗಾಗಿ ಶಾಸನಗಳು ಆಧಾರಭೂತವಾದ ಇತಿಹಾಸ ಸಾಮಗ್ರಿ 
ಗಳು. ನಮ್ಮ ದೇಶದಲ್ಲಂತೂ ಶಾಸನಗಳೇ ಇತಿಹಾಸ ರಜನೆಗೆ 
ಜೀವಾಳವಾಗಿವೆ. ರವಿಕೀರ್ತಿ ಯೆಂಬ'ಕವಿಯ ಶಚಿಸಿದ: 
ಪುಲಿಕೇಶಿಯ ಐಹೊಳೆ. ಶಾಸನವು ನಮಗೆ ದೊ ರಃಕ.ದೇ 
 ಇದ್ದಿದ್ಭರೆ,' ಕರ್ನಾಟಕದ ಅತ್ಯಂತ ಪ್ರಖ್ಯಾತನಾದ ಇಮ್ಮಡಿ _ 
ಪುಲೆಕೆಹಿಯ ಹೆಚ್ಚಳ, ಖ್ಯಾತಿ, ಶೌರ್ಯ. 'ಪರಾಕ್ರ ಮ 
ಮುಂತಾದ"ಗುಣಗಳು ನಮಗೆ "ತಿಳಿಯುತ್ತ ಲೇ ಇರಲಿಲ್ಲ. ಬ 
"ರಿಂದ ' ಇತಿಹಾಸಕಾರನು ಶಾಸನಶಾಸ್ತ್ರಜ್ಞ ಸನ್ನಿಗೆ ಯಣಿಯಾಗಿರ 
ಬೇಕು. `. i £ 

ಕರ್ನಾಟಕದ. ಇತಿಹಾಸ' ಮ ಸಂಸ್ಕ ೃತಿಗಳನ್ನು ಪ 


ಬಿಂಬಿಸುವ ಕೆಲವು: ಮುಖ್ಯ ಶಾಸನಗಳನ್ನು. ಪರಿಚಯ ಕ 
ಕೊಳ್ಳೊ ಣ. ;.- | 











ಸ ಅಶೋಕನ": ಶಾಸನಗಳು 


ಅಶೋಕನ ಶಾಸನಗಳು ಕರ್ನಾಟಕದ ಇತಿಹಾಸದಲ್ಲಿ 
ಶ್ರವಲ್ಲದೆ ಭಾರತೀಯ ಇತಿಹಾಸದಲ್ಲಿಯೂ 'ಪ್ರಾಮಖ್ಯತೆ 
ವೆ. %ರ್ನಾಟಕದಲ್ಪಂತೂ ಅವುಗಳೇ ಅತ್ಯಂತ "ಪ್ರಾಚೀನ 


ಶಾಸನಗಳು. ಅಶೋಕನ. ವ್ಯಕ್ತಿತ್ವ ತಿಳಿಯುವುದು' ಅವನ ಶಾಸನ “: 


ಇ ಇವುಗಳಿಲ್ಲದೇ ಹೋಗಿದ್ದರೆ ಭಾರತದ ಶ್ರೇಷ್ಠ 
ಚಕ್ರವರ್ತಿಗಳಲ್ಲೊಬ್ಬನಾದ, ಧರ್ಮದೂತನಾದ ಅಶೋಕನ 
ಹಿರಿಮೆ ನಮಗೆ ತಿಳಿಯುತ್ತಲೇ ಇರಲಿಲ್ಲ, | | 
ಅಶೋಕನ ಶಾಸನಗಳಲ್ಲಿ ಲಘುಪ್ರಸ್ತ ರಲೇಖ ಎಂಬು 
ದೊಂದು ಪ್ರಕಾರ. ಈ ಪ ಕ್ರಕಾರದ ಆರು ಶಾಸನಗಳು ಕರ್ನಾಟಕ 
ದಲ್ಲೇ ಜೊ ರಕಿರುವು ದು ಹೆಮ್ಮೆಯ ಸಂಗತಿ. ಇವುಗಳು 
ದೊರಕಿರುವ ಸ್ಥಳಗಳೆಂದರೆ ಬ್ರಹ್ಮಗಿರಿ, ಸಿದ್ದಾಪುರ, ಮಾಸ್ಕಿ, 
ಕೊಪ ಳೆ, ಜಟಿಂಗರಾಮೇಶ್ವರ. ಇವು ಕಲ್ಲಿನ ಮೇಲೆ ಬರೆಯ 
ಲಾದ ಚಿಕ್ಕ ಶಾಸನಗಳು. ಮಾಸ್ಕಿಯಲ್ಲಿ "ದೊರೆತ ಅಶೋಕನ 
ಶಾಸನಕ್ಕೆ ದ ಶೇಷ ಮಹತ್ವವಿದೆ. ಅಶೋಕನ ಶಾಸನಗಳಲ್ಲಿ 
ಅಶೋಕ; ಎಂಬ ಹೆಸರು ಕಾಣಿಸಿಕೊಳು ವುದಿಲ್ಲ. ಅವುಗಳ 
ಬದಲು ಅವನ ನೆಚ್ಚಿನ ಬಿರುದಾದ ದೇವನಾಂಪ್ರಿಯ, ಪ್ರಿಯ 
ದರ್ಶಿ ಮುಂತಾದವುಗಳೇ ಇರುತ್ತಿದ್ದವು. ಆದರೆ ಮಾಸ್ಕಿಯ 
ಸನದಲ್ಲಿ ಮೊಟ್ಟಮೊದಲನೆಯ "ಬಾರಿಗೆ ಅಶೋಕ" ಏಕಿಬ 
ಹೆಸರು ಕಂಡು ಬಂದಿತು. ಆದುದರಿಂದ ದೇವನಾಂಪ್ರಿಯ, 
ಪ್ರಿಯಧರ್ಶಿ ಎಂಬ ಬಿರುಹುಳ್ಳವನು ಅಶೋಕನೇ “ಎಂದು ಖಚಿತ - 
ವಾಯಿತು. ಈ ಖಚಿತತೆಯನ್ನು ಮೊದಲು ಒದಗಿಸಿದ ಕೀರ್ತಿ , 
ಕರ್ನಾಟಕದ ಮಾಸ್ಕಿ ಶಾಸನಕ್ಕೆ ದೊರೆಯುತ್ತದೆ. 
.. : ಅಶೋಕನು ತನ್ನ ಈ ಶಾಸನಗಳಲ್ಲಿ ಹೇಳಿರುವ ಮಾತು 


ಕ 


ky . 


bra 


- (ವಂಉಧ”ೂ ಉರ ನಿಜೀೂ ಐಂ೨ೀ೩ಜ 8೧೮% : ನ) 
(ಟೀಯ ಐಂಇ ಐ 


ty 


a 00" ೫೩೮೩೧ 





ಹ ೩೫ R 
ಗಳು ನಿತ್ಯಸತ್ಯವಾಗಿದ್ದು ಇಂದಿಗೂ ಅವುಗಳನ್ನು ಅನ್ವಯಿಸ 
ಬಹುದು. ಮಾಸ್ಕಿ ಶಾಸ ಸನದಲ್ಲಿ ಅಶೋಕನು ಈ "ರೀತಿ ಹಳು 
ತ್ತಾನೆ : “ನಾನು ಸ ಸಾಧಿಸಿದ ಈ ಧರ್ಮವನ್ನು ಬಡವನಾದರೂ 

ಸಾಧಿಸಬಹುದು. ಆದರೆ ಅವನಿಗೆ ಧರ್ಮದಲ್ಲಿ ಆಸಕ್ತಿ ಬಲು 
ಮುಖ್ಯ. ಇದು ಕೇವಲ ಶ್ರೀಮಂತರಿಗೆ ಮಾತ್ರ 'ಸಾಧ್ಯ ಎಂದು 
ಯಾರೂ ತಿಳಿಯಬಾರದು. ಬಡವರಾಗಲಿ, ಶ್ರೀಮಂತರಾಗಲಿ- 
ನೀವು ಧರ್ಮಮಾರ್ಗವನ್ನು ಅನುಸರಿಸಿದರೆ ಈ ಧರ್ಮಸಾಧ 
ನೆಯು ಬಹುಕಾಲ ಬಾಳುತ್ತ ದೆ ಮತ್ತು ಅಭಿವೃ ದ್ಧ ಯಾಗುತ್ತದೆ.” 
ಬ್ರಹ್ಮಗಿರಿ ಶಾಸನದಲ್ಲಿ "ಅಶೋಕನು ಹೀಗೆ "ಹೇಳುತ್ತಾನೆ : 

“ತಾಯಿ, ತಂದೆ ಮತ್ತು. ಹಿರಿಯರ ಆಜೆ ತ್ಲಯನ್ನು ಪಾಲಿಸಬೇಕು. 
ಪ್ರಾಣಿಗಳಲ್ಲಿ ದಯೆ ತೋರಿಸಬೇಕು. ಸತ್ಯ ವನ್ನೆ € ನುಡಿಯಬೇಕು. 
ಈ ರೀತಿಯ ಧರ್ಮಗುಣಗಳನ್ನು ಆಚರಿಸಬೇಕು. ಶಿಷ್ಯನು 
ಗುರುಗಳಿಗೆ ಗೌರವವನ್ನು ತೋರಿಸಬೇಕು. ಬಂಧು ಮಿತ್ರರೊಡನೆ 3 
ಯೋಗ್ಯ ರೀತಿಯಿಂದ ನಡೆಯಬೇಕು. ಇದು ಪುರಾತನವಾದ 
ನಿಯಮ. ಇದರಿಂದ ದೀರ್ಫಾಯುಷ್ಯವನ್ನು ಪಡೆಯಬಹುದು. 
ಈ ರೀತಿ, ಪ್ರತಿಯೊಬ್ಬನೂ ನಡೆದುಕೊಳ್ಳಬೇಕು.” ಈ ರೀತಿ. 
ಅಶೋಕನ" ಶಾಸನಗಳು ನಮ್ಮ ಸಂಸ ತಿಯ ಮೂಲತತ್ತ 
ಗಳನ್ನು ಎಲ್ಲರಿಗೂ ಅರ್ಥವಾಗುವಂತೆ ತಿಳಿಸುತ್ತವೆ. ಕಳಿಂಗ 
ಯುದ್ಧ ದಲ್ಲಿ "ಉಂಟಾದ ನರಹತ್ಯೆ, ಹಿಂಸೆ ಮುಂತಾದವುಗಳಿಂದ 
ಮನನೊಂದ ಅಶೋಕನು ತನ್ನ ಇತರ ಶಾಸನಗಳಲ್ಲಿಯೂ 
ಧರ್ಮಾಚರಣೆಯ ವಿಚಾರವನ್ನೆ ( ಹೇಳಿದ್ದಾ ಸ ಅವುಗಳನ್ನು 
ಅರ್ಥಮಾಡಿಕೊಂಡರೆ ನಮ್ಮ “ಜಿ ೀವನ ವೂ ಸುಖಮಯ 
ವಾಗುವುದು. . ಕ 


ಹ ಆ 
ತಾಳಗುಂದ ಶಾಸಕ 


ತಾಳಗುಂದದ ಕದಂಬರಾಜ ಶಾಂತಿವರ್ಮನ ಶಾಸನವು 
ಕರ್ನಾಟಕದ ಮುಖ್ಯ ಫಾಸನಗಳಲ್ಲೊಂದು. ಶಿವಮೊಗ್ಗ ಜಿಲ್ಲೆಯ 


`` ಶಿಕಾರಿಪುರ ತಾಲ್ಲೂಕಿನ ತಾಳಗುಂದ ಎಂಬ ಗ್ರಾ ಮದಲ್ಲಿ' ಈ ಶಾ 


ನವು ದೊರಕಿದೆ. ಇದು ಕದಂಬ ವಂಶ ಸ್ಥಾ ಪನೆಯ ಬಗೆಗೆ ವಿಶೇಷ 


.ಬೆಳಕನ್ನು ಚೆಲ್ಲುತ್ತದೆ. ಮಾನವ್ಯಗೋತ್ರಕ್ಕೆ ಸೇರಿದ ಬ್ರಾಹ್ಮಣ. 


ವಿಶದ. ಮಯೂರಶರ್ಮನೆಂಬುವನು ವೇದಾಧ್ಯ ಯನಗಳನ್ನು 
" ಮಾಡಿಕೊಂಡಿದ್ದನು. ಇವನು ಆಗಿನ ಕಾಲದಲ್ಲಿ ಪ ಸಿದ್ಧ ವೆನಿಸಿದ್ದ 
ಕಾಂಚೀಪಟ್ಟ ಣದ ವಿದ್ಯಾ ಸಂಸ್ಥೆ ಸ್ಮೆಯೊಂದರಲ್ಲಿ ಹೆಚ್ಚಿ | ಎದ್ಮೆ ಯನ್ನು 
ಕಲಿಯುವ "ಆಸೆಯಿಂದ" ಅಲ್ಲಿಗೆ ಹೋಗಿ ಆ ಘಡಿಕಾಸ್ಥಾ ನವನ್ನು 
ಸೇರಿದನು. . ಹೀಗಿರುವಾಗ "ಒಂದು ದಿನ ಕಾಂಚಿಯ ರಾಜವಂಶದ 
ಪಲ್ಲವರ ಸೈನ್ಯದ ಯೋಧನೊಬ್ಬ ನು ಮಯೂರಶರ್ಮ ನನ್ನು 
ಅವಮಾನಿಸಿದನು. ಮಯೂರಶರ್ಮನು ವೀರ ಕನ್ನಡಿಗ. ೨ 
ಗಾದ ಅವಮಾನವನ್ನು ಸಹಿಸದಾದನು. ಅವನಲ್ಲಿ ಸುಪ್ತವಾಗಿದ್ದ 
ಕನ್ನಡತನ, ಕನ್ನ ಡಿಗನ ಕೆಚ್ಚು ಜಾಗೃ ತವಾಯಿತು _* ಕೂಡಲೇ 
ಅವನು ತಾನು *ಕಲಿಯಬೇಕೆಂದುಕೊಂಡಿದ್ದ ಬ್ರಹ್ಮವಿದ್ಯೆ ಯನ್ನು 
. ತ್ಯಜಿಸಿ ಕ್ಷಾತ್ರವಿದ್ಯೆಯ ಮರೆಹೊಕ್ಕನು. ದರ್ಭೆಯೇ ಮುಂತಾದ 
"ಹೋಮ ಸಾಮಗಿ ಗಳನ್ನು ಎಸೆ ಸೆದು” ಬಿಲ್ಲು ಬಾಣವೇ ಮೊದ 


ಆಯುಧಗಳನ ಚ ತೆಗೆದುಕೊಂಡು ಪಲ್ಲವರನ್ನು ಸೋಲಿಸಿ ತನ್ನ ನೇ" 


ಆದ ರಾಜ್ಯ ವನ್ನು ಕಟಿ ಸಿದನು. ಅನೇಕ ಸ ಸಣ್ಣಪುಟ್ಟ 7 ರಾಜರನ್ನು 
ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ವಸೂಲು ಮಾಡಿದನು. 
"ಇವನಿಂದ ಸ ಸ್ಥಾಪಿಸಲ್ಪಟ್ಟ ಕದಂಬ ವಂಶದಲ್ಲಿ ಅನೇಕ ಶೂರರು 
ಆಳಿ, ಕರ್ನಾಟಕದ ಇತಿಹಾಸ 'ಮತ್ತು ಸಂಸ್ಕೃತಿಗಳಲ್ಲಿ ಇವ 


ಹ್‌ 


ಸಸ 


ರಾಗಿದ್ದಾ ರೆ. ಈ ರೀತಿಯ RE ದ ಸಾಧನೆ 
ಯನ್ನು” ಹೃದಯಔಗಮವಾಗಿ ವರ್ಣಿಸುತ್ತದೆ' ತಾಳಗುಂದದ 


ಕ ಶಾಸನ. 


ಇದೇ ರಾಜನ ಚಂದ್ರವಳ್ಳಿ ಶಾಸನವು ಕೇವಲ ಮೂರು 


.. ಸಾಲುಗಳಲ್ಲಿದೆಯಾದರೂ ಇತಿಹಾಸದ ದೃಷ್ಟಿಯಿಂದ ಮುಖ್ಯ ' " 


ವಾದುದು. ಮಯೂರಶರ್ಮನು ತ್ರೆ ಕೊಟ, ಭೀರ, ಪಲ್ಲವ, 

ಪಾರಿಯಾತ್ರಕ, ಶಕಸ್ಥಾನ, ಸೇಂದ್ರಕ, ಪುನ್ನಾಟ, ಮೌಖರಿ 

ಮುಂತಾದ ' ರಾಜ್ಯಗಳ ಮೇಲೆ ಸಂಪಾದಿಸಿದ ವಿಜಯವನ್ನು” ಈ 
ಶಾಸನ ತಿಳಿಸುತ್ತ ನ ರ 


ಹಲ್ಮಿಡಿ ಶಾಸನ. 


ಸುಮಾರು ಕ್ರಿಸ್ತಶಕೆಯ ಐದನೆಯ ಶತಮಾನಕ್ಕೆ ಸೇರುವ 
ಹಲ್ಮಿಡಿ: ಶಾಸನವು ಕನ್ನಡ ಭಾಷೆಯಲ್ಲಿ ಸತ ಅತ್ಯಂತ ' 
ಹಳೆಯ : ಶಾಸನ. ಕನ್ನ ಡ ಭಾಷಾಶಾಸ್ತ್ರದ ದೃಷ್ಠಿ ಯಿಂದ 


' ಇದೊಕೆದು ಮಹತ್ತರ. ಶಾಸನ. ಹಲ್ಮಿಡಿ ಜಪ ಹಾಸನ -. 


ಜಿಲ್ಲೆಯ ಬೇಲೂರು ತಾಲ್ಲೂಕಿನದೆ. ಮೃ ಗೇಶ ಮತ್ತು ನಾಗ 


`` ಎಂಬುವರು ಯುದ್ಧ ದಲ್ಲಿ ಹೋರಾಡಿ ಜಯಶೀಲನಾದ ವಿಜ 
: ಅರಸ ಎಂಬುವನಿಗೆ ರಡು ಗ್ರಾಮಗಳನ್ನು ಶೌರ್ಯದ ಕೊಡುಗೆ 


ಯಾಗಿ ಕೊಟ್ಟ ರು ಎಂಬುದು ಶಾಸ ಸನದ. ತಾತ್ಸ ರ್ಯ. ಆದರೆ 
ಇಲ್ಲ ಬ ಛ ಕ: ಯಾಗಿರುವ ಕನ್ನ ಈ ಪದಗಳಾದ ನಾಡುಳ್‌, 
ಕೇಳೊ ಲೀನ್‌, ವಿಟ್ಟಾರ್‌ ಮುಂತಾದವು: ಹಳಗನ್ನ ಡದ ರೂಪ... 


| ಗಳಿಗಿಂತ. ಇನ್ನೂ 'ಪ್ರಾಚೀನವಾದವು ಎಂಬುದನ್ನು ತೋರಿಸು, 


8. 


Mc 


4 


CC sks oc Se 





ಸನ 
ನ್ನಡ ಭಾಷೆಯು ಪ್ರಾರಂಭದ ದೆಸೆ ' 


ಹಲ್ಮಿಡಿ ಶಾ 


ಅಂದರೆ ಕ 
ಯಾವ ರೀತಿ ಇದಿ ತೆಂಬುದನ 


ತ್ತವೆ. 


ಕ ಹಲ್ಮಿಡಿಶಾಸನದ 


ಭಾಷೆಯು ಕಾಲಾನುಕ್ರಮ 


೦ 


ಕನ್ನಡ ತೋರಿ 


ಯಲಿ 


. ಇದೇ 
ನ್ನಡ | 


ತ್ತದೆ 
ಹಳಗ 


ಸು 


ಈಚಿನ . ಕನ್ನಡ 
ಂತ ಹಳೆಯ ಕನ್ನಡ 


ನಡುಗನ್ನಡ, 


1 


ಗಳಾಗಿ ವಿಕಾ 


ದಲ್ಲಿ ಬೆಳೆದು 
ಶಾಸ 


ಇದಕ್ಕಿ 


ಹೊಂದಿತು. 


ಸ 


ಚೀನ 


ಕನ್ನಡ ಭಾಷೆಯ ಅತ್ಯಂತ ಪ್ರಾ 


ಕ್ಕಿದಲ್ಲಿ 


ನಸಿ 


೩೯ 


ಸ್ಥಿತಿಯು ನಮಗೆ; ತಿಳಿಯುತ್ತದೆ. ಆ ಶಾಸಿನವು ಸಿಕ್ಕುವ 
ವರೆಗೂ: ಹಲ್ಕಿಡಿಶಾಸನವೇ ಕನ್ನಡ ಭಾಷೆಯ ಅತ್ಯಂತ 
ಪುರಾತನ ಶಾಸನವೆಂಬ ಕೀರ್ತಿಗೆ ಪಾತ್ರವಾಗುತ್ತದೆ. 


“ಐಹೊಳೆ ಶಾಸನ 


ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನ ಕರ್ನಾಟಕ 
ಶಾಸನ ಸಂಪತ್ತಿನಲ್ಲಿ ಬಲು ಮುಖ್ಯವಾದುದು. ಈ `ಶಾಸ 
ನವು ಐಹೊಳೆ: ಗ್ರಾಮದ ಮೇಗುತಿ ದೇವಾಲಯದ ಗೋಡೆಯ 


ಮೇಲಿದೆ. ಇದರ ಕಾಲ ಕ್ರಿ. ಶ. ೬೩೪-೩೫. ಹಳಗನ್ನಡ x 


ಲಿಪಿಯಲ್ಲಿಯೂ ಸಂಸ್ಕೃ ತ ಭಾಷೆಯಲ್ಲಿಯೂ ರವಿಕೀರ್ತಿ ಎಂಬ 
ವಿಯು. ಈ ಶಾಸ ಸನವನ್ನು ಬರೆದಿದ್ದಾನೆ. ಈ ಶಾಸನ ನಮಗೆ 
ಸಿಕ್ಕದೇ ಹೋಗಿದ್ದರೆ, ಉತ್ತರ ಭಾರತದ ಚಕ್ರವರ್ತಿ ಹರ್ಷ 
ವರ್ಧನನನ್ನೇ ಸೋಲಿಸಿದ. ವೀರ ಕನ್ನಡಿಗ ಇಮ್ಮಡಿ ಪುಲಿಕೇಶಿಯ 
ಹೆಚ್ಚಳ, ' ಧೈರ್ಯ ಸ್ಮೈರ್ಯಗಳು ನಮಗೆ ವಿಶದವಾಗಿ 
ತಿಳಿಯುತ್ತಿರಲಿಲ್ಲ. ಅದುದರಿಂದ ಈ ಶಾಸನವು ಐತಿಹಾಸಿಕ. 
ಮಹತ್ವವುಳ್ಳದ್ದಾಗಿದೆ. | 
'ಚನನ್ಸು ತಿಯಿಂದ ಪ್ರಾರಂಭವಾಗುವ ಈ ಶಾಸನವು. 
ಚಾಲುಕ್ಕ ರಾಜರ ವಂಶಾವಳಿಯನ್ನು ತಿಳಿಸುತ್ತದೆ. ಅನಂತರ 
ಇಮ್ಮಡಿ ಪುಲಿಕೇಶಿಯ ವಿಜಯಗಳನ್ನು ವರ್ಣಿಸುತ್ತದೆ. 
. ಪುಲಿಕೇಶಿಯು ಕದಂಬರನ್ನು ಸೋಲಿಸಿ ಬನವಾಸಿಯನ್ನು 
ಕಿತ್ತುಕೊಂಡನು. ಗಂಗ ಮೆತ್ತು ಆಳುಪ ವಂಶದ ರಾಜರು 
ಇವನಿಗೆ ಹೆದರಿದರು. ಕೊಂಕಣದ ಮೌರ್ಯರು ಸೋತರು. . 
ನಂತರ ಪುರೀ ನಗರವನ್ನು ಇವನು ವಶಪಡಿಸಿಕೊಂಡನು, . 
ಉತ್ತರಾಪಥದ ಹರ್ಷ “ರಾಜನು ಯುದ್ಧದಲ್ಲಿ ಸೋತು 


“*% 
ಭಯದಿಂದ ಹರ್ಷ (ಸೆಂತೋಷ)ವನ್ನು ಕಳೆದುಕೊಂಡನು. 
ಪಲ್ಲವರು, ಚೋಳರು ಪುಲಿಕೇಶಿಗೆ ಹೆದರಿ ಓಡಿಹೋದರು. 
ಇಷ್ಟೆಲ್ಲ ದಿಗ್ವಿಜಯಗಳನ್ನು ಕೈಕೊಂಡ ಪುಲಿಕೇಶಿಯು. ದೇವ 
ರನ್ನು ಪೂಜಿಸಿ ವಾತಾಪಿ ನಗರವನ್ನು ಪ್ರವೇಶಿಸಿ ಪ್ರಜೆಗಳನ್ನು 
'ಕಾಪಾಡುತ್ತಿದ್ದನು. * ಈ ರೀತಿ ಸುಲಿತಾಗ ಸಂಸ್ಕೃತ 
ಭಾಷೆಯಲ್ಲಿ ರವಿಕೀರ್ತಿಯು ಈ ಶಾಸನವನ್ನು ರಚಿಸಿದ್ದಾನೆ. 
ರವಿಕೀರ್ತಿಯು ತನ್ನನ್ನು ಕಾಳಿದಾಸ, ಭಾರವಿ ಮೊದಲಾದ 
ಖ್ಯಾತ: ಕವಿಗಳ ಸಾಲಿಗೆ ಸೇರಿಸಿಕೊಳ್ಳುತ್ತಾನೆ. ಇದರಿಂದ 
ಇಳಿದಾಸನು `ರವಿಕೀರ್ತಿಗಿಂತ ಹಿಂದಿನವನು ಎಂಬ ಅಂಶವೂ 
ಹೊರಬೀಳುತ್ತದೆ. `ಈ ಎಲ್ಲ ದೃಷ್ಟಿಗಳಿಂದಲೂ ಇದೊಂದು 
ಮಹತ್ತರ, ಶಾಸನ. 


ಕಪ್ಪೆ ಅರಭಟ್ಟ | 
ಕಪ್ಪೆ ಅರಭಟ್ಟನೆಂಬುವನು ಸುಮಾರು ಕ್ರಿ. ಶ.. ಏಳ 
ನೆಯ ಶತಮಾನದಲ್ಲಿ ಜೀವಿಸಿದ್ದ ಮಹಾವ್ಯಕ್ತಿ. ಈತನ 
ವಿಚಾರವಾಗಿ . ನಮಗೆ ಹೆಚ್ಚಿಗೆ ಏನೂ ತಿಳಿಯದು.” ಆದರೆ 
ಇವನು ಉದಾತ್ತ ಗುಣಗಳ ಸಾತ್ವಿಕ ಮೆಹಾಶಯನಾಗಿದ್ದ 
ನೆಂದು ಬಾದಾಮಿಯಲ್ಲಿ ದೊರಕಿರುವ ಶಾಸ ಸನವೊಂದರಿಂದ 
ತಿಳಿದುಬರುತ್ತದೆ. ಮನುಷ್ಯ ನಿಗೆ ಮಾನವೇ ಅತಿ : 'ಮುಖ್ಯ 
ವಾದುದು. ಅದು ಪ್ರಾಣದಷ್ಟೇ ಮುಖ್ಯವಾದುದು ಎಂಬು. 
ದನ್ನು ಈ ಶಾಸನ ಬಹು ರಮ್ಮ ವಾಗಿ ವರ್ಣಿ ಸುತ್ತದೆ. ಈ ಶಾಸ 
ನವು 'ಬಹು ಸುಂದರವಾಗಿರುವುದರಿಂದ ಇದರ ಕೆಲವು se 
ಗಳನ್ನು ಹಾಗೆಯೇ ನೋಡಬಹುದು : 


ಕಪ್ಪೆ ಅರಭಟ್ಟನ್‌ ಶಿಷ್ಟಜನಪ್ರಿಯನ್‌ । 
ಕಷ್ಟಜನವರ್ಜಿತನ್‌ ಕಛಿಯುಗವಿಪರೀತನ್‌ ॥ 


೪6 - 

ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ' 

:" ಬಾಧಿಪ್ಪ ಕಲಿಗೆ ಕಲಿಯುಗವಿಪರೀತನ್‌ 

4: ಮಾಧವನೀತನ್‌ ಪೆರನಲ್ಲ ॥ 

ಹೀಗೆ ಕಪ್ಪೆ ಅರಭಟ್ಟನನ್ನು ಶಾಸನಕಾರ ವರ್ಣಿಸುತ್ತಾ ತೆ 

ಕನ್ನಡದ ಜನಗಳು ಮತ್ತು ರಾಜರು ದುಷ್ಟನಿಗ್ರಹ ಮತ್ತು. . 
ಶಿಷ್ಟ ರಕ್ಷಣವನ್ನು ತಮ್ಮ 'ಧರ್ಮಕಾರ್ಯವಂದು ತಿಳಿದಿ 
ದ್ದರು” ಎಂಬುದನ್ನು ಈ ಶಾಸನದ ಒಬ್ಬ ವ್ಯಕ್ತಿ ಯು ತೋರಿಸಿ 
ದ್ದಾನೆ. ಶಾಸನವು ಒಬ್ಬ ವ್ಯಕ್ತಿಯನ್ನು. ಕುರಿತದ್ದು ಆದರೂ, 
ಆ ಕಾಲದ ಕನ್ನ ಡಿಗರ ಜೀವನಕ್ಕೆ ಇದು ಕನ್ನ ಡಿಯಂತಿದೆ. ಅಸೆ ೀ 
ಅಲ್ಲದೆ ಈ ಶಾಸನವು ಸ ಸಾಹಿತ್ಯದ ದೃಷ್ಠಿ ಯಿಂದಲೂ ಮಹತ್ವ ॥ 
ವನ್ನು ಪಡೆದಿದೆ. ಕನ್ನ ಡದಲ್ಲಿ' ಫ್ರಿ ಪದಿ ಅಂದರೆ ಮೂರು ಘ್‌ 
` ಗಳನ್ನುಳ್ಳ ಛಂದಸ್ಸಿದೆ. ಸಟ ಸರವಗೂ ನಮಗೆ `ದೊರಕಿರುವ 
ತ್ರಿಪದಿಗಳಲ್ಲಿ ಈ ಶಾಸನವೇ ಅತ್ಯಂತ ಪ್ರಾಚೀನವಾದುದು. 


ಲಕ್ಷ್ಮೀಧರಾಮಾತ್ಮ 


ವಿಜಯ ಸ ಗರದ ರಾಜ ಪ್ರೌಢಪ ಶ್ರತಾಪದೇವರಾಯನ 
ಕಾಲದ ಹಂಪಿಯಲ್ಲಿರುವ ಶಾಸನವೊಂದನ್ನು ಗಮನಿ 
ಸೋಣ., ಪ ಪ್ರತಾಪದೇವರಾಯನಿಗೆ ಲಕ್ಷಿ ೇಧರಾಮಾತ್ಯ ನೆಂಬ. 
 ಮಂತ್ರಿಯಿದ್ದನು. ಅವನು ಪಹಾ "ಗೆ ಣಪತಿ ಯ ನ್ನು 
ಸ್ಥಾಪಿಸಿ ಅದಕ್ಕಾಗಿ ಅನೇಕ ದಾನಗಳನ್ನು ಮಾಡಿದ. | 
ನೆಂಬುದು. ಈ. ಶಾಸನದಲ್ಲಿ ಹೇಳಿದೆ. ಈ ಶಾಸನದಲ್ಲಿ ಲಕ್ಷ್ಮೀ 
` ಧರನ : ವರ್ಣನೆಯೂ ಕಾಣಬರುತ್ತದೆ. ಇವನು. ಇನ್ನೂ | 
: ಮಗುವಾಗಿದ್ದಾಗ ಇವನ ತಾಯಿ ಹಾಲೆರೆಯುತ್ತ ಅದ 
pen "ಬುದ್ಧಿ ನಾದವ ಹೇಳುತ್ತಿ ದ್ವಳಂತೆ... ಮಗು 


೪೨ 
ವಾಗಿದ್ದ ಬ್‌ ಇವನಿಗೆ ಒಳ್ಳೆ ಯ ಗುಣಗಳು ಯಾವ" 
ರೀತಿ ರಕ್ತ ಗತವಾಗಿ ಬಂದಿದ್ದವು ಎನ್ನು ವುದು ಬಲು ಸುಂದರವಾಗಿ" 
ವರ್ಣಿತವಾಗಿದೆ. ಈ ಪದ್ಮ ಹೀಗಿದೆ: ] ೩ 
ಕೆರೆಯಂ ಕಟ್ಟಿಸು Bae ಸವಸು ದೇವಾಗಾರಮಂ ಮಾಡಿಸ 
ಜ್ವೆರೆಯೊಳ್‌ ಸಿಲ್ಕಿದನಾಥರಂ ಬಿಡಿಸು ಮಿತ್ರ ೯೦ಬುಕೆಯ್‌ ನಂಬಿದ । 
ಗ ರೆವೆಟ್ಟಾಗಿರು ಶಿಷ್ಯ ರಂ ಪೊರೆಯೆನುತ್ತಿಂತೆಲ್ಲವಂ ಹಿಂದೆ ತಾ 
ಯೆರೆದಳ್ಳಾ PLE. ತೊಟ್ಟು ಕಿವಿಯೊಳ್‌ ಲಕ್ಷಿ ಒನಿಧರಾಮಾತ್ಯನಾ ॥ 
fs, ಅಂದರೆ ಕೆರೆಯನ್ನು ಕಟ್ಟಿಸು, ಬಾವಿಯನ್ನು ತೋಡಿಸು, 
ದೇವಸ್ಥಾನಗಳನ್ನು ಕಟ್ಟಿಸು, ಬಂಧನಕ್ಕೊಳಗಾದ ಅನಾಥ 
ರನ್ನು ಬಿಡಿಸು, ಸ್ನೇಹಿತರಿಗೆ ಸ ಸಹಾಯಮಾಡು, ನಂಬಿದವ 
"ರಿಗೆ ಆಶ್ರಯ ನೀಡು, ಒಳ್ಳೆಯವರನ್ನು ಕಾಪಾಡು-ಎಂಬು 
ದಾಗಿ ಕಿವಿಯಲ್ಲಿ ಹೇಳುತ್ತಾ ಲಕ್ಷಿ ಧರೆನ ತಾಯಿಯು 
ಅವನು ಮಗುವಾಗಿದ್ದಾಗ ಹಾಲೆರೆದಳೆಂದು ಕವಿಯು ಬಲು 
ಚೆನ್ನಾಗಿ ವರ್ಣಿಸಿದ್ದಾನೆ. ನಿಜವಾಗಿಯೂ ಎಷ್ಟೊಂದು 
ಸುಂದರವಾದ ಕಲ್ಪನೆ. ಕನ್ನಡ ನಾಡಿನ ತಾಯಂದಿರು ತಮ್ಮ 
ಮಕ್ಕಳು ಸತ್ರ ಜೆಗಳಾಗಲಿ ಎಂಬ ಆಶಯದಿಂದ ನಮ್ಮ 
ಸಂಸ್ಕೃತಿಯ ಮೂಲ ತತ ಕ್ವ ಗಳನ್ನು ಮಕ್ಕ ಳಿಗೆ ಹೇಳಿ ಕೊಡು 
ತ್ರಿದ ರೆಂಬುದಕ್ಕೆ ಈ ಶಾಸನ ಸಾಕ್ಷಿ. ಮಕ್ಕ ಗ್‌ ಕೂಡ ತಮ್ಮ 
ತಾಯಿಯು ಕಲಿಸಿಕೊಟ್ಟ ಈ ತತ್ತ ಗಳನ್ನು ಯಾವ ರೀತಿ : 
ಪಾಲಿಸಿ ಒಳ್ಳೆಯ ಪ್ರಜೆಗಳಾಗುತ್ತಿದ್ದರೆಂಬುದಕ್ಕೆ ಲಕ್ಷ್ಮೀಧರಾ . 
ps ನ ಜೀವನವೇ ಸ ಸಾಕ್ಷಿ. 


 ಧರ್ನುಸಮನ್ಯಯ 


ವಿಜಯನಗರ ದ ಕಾಲದ ಇನ್ನೊಂದು ಶಾಸನವು. 
ಧರ್ಮಸ ಮನ್ವಯತೆಯ ವಿಷಯದಲ್ಲಿ ಮುಖಿ ್ಯಿ ವಾದುದಾಗಿದೆ. 


೪೩ 


ಈ ಶಾಸ ನವು ಹಾಸನ ಜಿಲೆ ಯ ಶ್ರವಣಬೆಳಗೊಳದಲ್ಲಿ 
ಕಲ್ಲಿನ" ಮೇಲೆ, ಕೆತ್ತಲ್ಪಟ್ಟಿದೆ. ವಿಜಯನಗರದ ದೊರೆ ವೀರ 
ಬುಕ್ಕ ರಾಯನ ಕಾಲದಲ್ಲಿ” ಜೈನರಿಗೂ ವೈಷ್ಣವರಿಗೂ ಜಗಳ: 
ವುಂಟಾಯಿತು. ಇದರಿಂದ ಜನಗಳಲ್ಲಿ ಅಶಾಂತಿಯುಂಟಾಗಿ 
ತೊಂದರೆಯಾಯಿತು. ಆಗ ಬುಕ ರಾಯನು ಈ ಎರಡೂ ಧರ್ಮ 
ಗಳ ಮುಖಂಡರನ್ನು ಬರಹೇಳಿ ಎಲ್ಲ ಪ್ರಮುಖರ ಸಮು ಖಿದಲ್ಲಿ 
ಪ್ರಾ ಜಗಳವನ್ನು ಬಿಡಿಸಿದನು. "ವೈಷ್ಣ ಷ್ಣ ವರೂಜೈ ನರೂ ಒಂದು ; 
ಭೇದವಾಗಿ ಕಾಣಲಾಗದು' ಎಂದು ಹೇಳಿ * ಇಬ್ಬರನ್ನೂ 
ಜಾ, ಆ ಎರಡು ಪಂಗಡಗಳ ಮುಖಂಡರನ್ನು ಕೆ 
ಕೈ ಹಿಡಿಸಿ ಸ್ನೇಹವನ್ನು ೦ಟು ಮಾಡಿದನು. ನಿಜವಾಗಿಯೂ | 
ವಂತಹ ಆದರ್ಶ. ಇದನ್ನು ಗದ್ಯರೂಪದಲ್ಲಿ ಈ ಶಾಸನ ವರ್ಣಿ 
ಶ ಸುತ್ತ ದೆ. ಸ್ಸ 

ಇದೇ ರೀತಿಯ ಇನ್ನೊಂದು ಶಾಸನವು ಹೊಯ್ಸಳರ 
ಕಾಲಕ್ಕೆ ಸೇರಿದುದು. ಬೇಲೂರಿನ ಶಾಸನದಲ್ಲಿ ಎಲ್ಲ ದೇವರೂ 
ಒಬ್ಬನೇ. ಅವನನ್ನು ವಿವಿಧವಾದ ಹೆಸರುಗಳಿಂದ ಪೂಜಿಸುತ್ತಾರೆ. 
ಎಂಬ ತತ್ತ ಎವನ್ನು ಕವಿಯು ಸುಂದರವಾಗಿ ಈ ಮಾತುಗಳಲ್ಲಿ 
' ಹೇಳುತ್ತಾ ನೆ” ಇದು ಬಹು "ಉದಾತ್ತವಾದ ಶ್ಲೊ ಕವಾದುದರಿಂದೆ 
`ಮಕ್ಕ ಳು ಬಾಯಿಪಾಠ ಮಯ ಬಲು ಯೋಗ್ಯ ಹಾಗಿದೆ. 


ಯಂ ಶೈವಾಸ್ಸಮುಪಾಸತೇ ಶಿವ. ಇತಿ ಬ್ರಹ್ಮೇತಿ ವೇದಾಂತಿನೋ 1 
ಬೌದ್ಧಾ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯ್ಕಾಯಿಕಾಃ ॥` 
:: ಅರ್ಹನ್ನಿತ್ಯಥ ಜೈನಶಾಸನ ರತಾಃ ಕರ್ಮೆತಿ ಮೀಮಾಂಸಕಾಃ | 
'- ಸೋಯಂವೋವಿದಧಾತು ವಾಂಛಿತ ಫಲಂ ಶ್ರೀ ಕೇಶವಸ್ಸದಾ ॥ 


ಕರ್ನಾಟಕವು ಎಲ್ಲ ಧರ್ಮಗಳ ಬೀಡು. : ಎಲ್ಲ ಧರ್ಮ . 
ಗಳಿಗೂ, ಮತಗಳಿಗೂ ಸಮಾನ ಗೌರವವಿತ್ತು. ಈ ರೀತಿ 


4 


೪೪ 


ತಿಳಿಯುವ, ಭಾವಿಸುವ ಮತ್ತು ಅದರಂತೆ ನಡೆಯುವ" ಸಂಸ್ಕ 
ಕನ್ನಡ ನಾಡಿನ ಜನಗಳದ್ದು ಎಂಬುದನ್ನು ಮೀ (್ಸ 
ಲಲಿತವಾಗಿ ಈ ಮೇಲಿನ ಶ್ಣೊ €ಕ ತಿಳಿಸುತ್ತ ಡೆ, ಇದರ ತಾತ್ವ ರ್ಯ 
: ಶೈವರು ಶಿವನೆಂದೂ, ವೇದಾಂತಿಗಳು ಬ ಬ್ರಹ್ಮ ನೆಂದೂ, 
ತಜ್ನರು ಬುದ್ಧ ನೆಂದೂ, ಕರ್ತನೆಂದು ನೈಯ್ಯಾಯಿಕರೂ, 
ಅರ್ಹನ್‌ ಎಂದು ಡಿ ನರೂ, ಕರ್ಮ ಎಂದು ಮೀಮಾಂಸ ಕರೂ 
' ಮುಂತಾಗಿ ಹೇಳುವ. ಆ ಕೇಶವನು ನಮ್ಮ ಇಷ್ಟಾರ್ಥಗಳನ್ನು 
ಪೂರೈಸಲಿ. ವೇದಗಳಿಂದ ಹಿಡಿದು ಮಹಾತ್ಮಾ ಗಾಂಧಿಯವರೆಗೂ 
ಹೇಳಿದ ಈ ಅಭಿಪ್ರಾಯವನ್ನು ಸುಂದರವಾಗಿಯೂ ಎಲ್ಲರಿಗೂ 
ತಿಳಿಯುವಂತೆ ಹೇಳಿದ ಕೀರ್ತಿ "ಬೇಲೂರು ಶಾಸನಕಾರನಿಗೆ ಸೇರು 
_ ತ್ತದೆ. ಈ ರೀತಿ ಧರ್ಮಸಮನ್ವಯ, ಸಮಾನತೆಯನ್ನು ತಿಳಿಸುವ 
ಶಾಸನಗಳು ಕನ್ನಡ ನಾಡಿನಲ್ಲಿ ನೂರಾರಿವೆ. ಆ 


ಈ 
ಇ 


ವಿದ್ಯಾದಾನಶಾಸನ 


ಕನ್ನ ಡ ನಾಡಿನ ರಾಜರು ಮತ್ತು ಶ್ರೀಮಂತರು ವಿದ್ಯಾ 
ಪಕ್ಷಪಾತಿಗಳಾಗಿದ್ದ ರೆಂದು ಆಗಲೇ ಹೇಳಿದ್ದೆ ವೆ. ' ದೇವಾ 
ಲಯಗಳನ್ನು ಕಟಿ ಸುವುದು ಎಷ್ಟು ಮುಖ್ಯವೋ, ವಿದ್ಯಾ 
ಕೇಂದ ್ರಗಳನ್ನು ಸ್ಥಾಪಿಸುವುದೂ ಅಷ್ಟೆ ಶೀ ಮುಖ್ಯವೆಂದು 


ಪ್ರಾಚೀನ ಕನ್ನಡಿಗರು ಭಾವಿಸಿದ್ದರು. ಆದುದರಿಂದ. 
ಕನ್ನ ಡ ನಾಡಿನಲ್ಲಿ. ನೂರಾರು ಮಠಗಳು, ಬ್ರಹ್ಮಪುರಿಗಳು, 


ಅಗ್ರಹಾರಗಳು... ಮತ್ತು ಘಟಿಕಾ ಸ್ಥಾ ನಗಳು ಬೆಳೆದು 


ಬಂದವು. ಗುಲ್ಬ ರ್ಗ: ಜಿಲೆ ಶಯ ' ನಾಗಾವಿ” ಎಂಬಲ್ಲಿ ಚಾಲುಕ್ತ 
ಚಕ್ರವರ್ತಿ ಆಹವಮಲ್ಲನ ಕ್ರಿ.. ಶ. ೧೦೫೮ರ ಶಾಸನ 
ವೊಂದರಲ್ಲಿ, ಅಲ್ಲಿದ್ದ 'ವಿದ್ಧಾ ಕೇಂದ್ರಗಳ ವಿಷಯವು ಪ್ರಸ್ತಾ 


ಮ ೪೫ 
ಹಿತವಾಗಿದೆ.” ಇದೊಂದು ದೊಡ್ಡ ಅಗ್ರಹಾರವಾಗಿದ್ದಿತು. . 
ಅಂದರೆ ವಿದ್ವಾಂಸರು ಪಾಸಮಾಡುವ ಸ ಳವಾಗಿದ್ದಿತು. 
ಅಲ್ಲಿ `ಒಂದು 'ಘಟಿಕಾಸ್ಥಾನವೂ ಇದ್ದಿತು. ಇದು ಪ್ರಸಿದ್ಧ 
ವಾಗಿದ್ದ ` ಸಂಸ್ಥೆಯಾಗಿದ್ದಿ ತು. ಇದರಲ್ಲಿ ಇನ್ನೂ ರು ವೇದ 
ವನ್ನೊ ಇದುವ ವಿದ್ಯಾರ್ಥಿಗಳೂ, ಐವತ್ತು ಮಂದಿ ಇತರ 
ಶಾಸ್ತ್ರ 'ಗಳನ್ನೊ ೀದುವ ಗ ರ್ಥಿಗಳೂ ಇದ್ದರು. ಇವರುಗಳ . 


ಉಪಯೋಗಕ್ಕಾಗಿ ಸರಸ್ವತೀ ಭಂಡಾರವೆಂಬ ಪುಸ್ತಕ . ”. 


ಭಂಡಾರವೂ ಇದ್ದಿತು. ಇಲ್ಲಿ ಒಂಬತ್ತು ಜನ ಉಪಾಧ್ಯಾ ಯರು 
ಗಳು ಪಾಠ್ಗಗಳನ್ನು ಕಲಿಸುತ್ತಿ ದ್ದರು. ಪುಸ್ತಕ ಭಂಡಾರವನ್ನು 
ನೋಡಿಕೊಳ್ಳಲು ಆರು ಜನ ಭಂಡಾರಿಗಳು (ಲೈಬ್ರೇರಿಯನ್‌) 
ಇದ್ದರು. 'ನಿದ್ಕಾ ರ್ಥಿಗಳಿಗಾಗಿ ವಿದ್ಯಾರ್ಥಿ ನಿಲಯಗಳಿದ ವು. 
ಉಪಾಧ್ಯಾಯರಿಗೆ ವಾಸಕ್ಕೆ ಮನೆಗಳಿದ್ದ ವು. ಇವುಗಳೆಲ್ಲವನ್ನೂ 
ದುಡ್ಡಿ ಲ್ಲದೆ ವಿದಾ ರ್ಥಿಗಳಿನೂ ಉಪಾಧ್ಯಾಯರಿಗೂ ಒದಗಿಸ 
ಲಾಗಿದ್ದಿ ) ತು. ಈ. ಎಲ್ಲ ಕೆಲಸಗಳಿಗಾಗಿ ಕಾಳಿದಾಸ ದಂಡಾಧಿಪ 
ನೆಂಬ ಮಂತ್ರಿಯು ಸಾಕಷ್ಟು ದಾನಗಳನ್ನು ಬಿಟ್ಟುಕೊಟ್ಟು, ಈ 
ಸಂಸ್ಥೆ ಯು: ವ್ಯವಸ್ಥಿ ತ ರೀತಿಯಲ್ಲಿ ನಡೆಯುವಂತೆ ಏರ್ಪಾಡು 
ಮಾಡಿದ್ದ ನು. 

ಬೆಜಾಪುರ ಜಿಲ್ಲೆಯ ಸಾಲೊಟಗಿ ಎಂಬಲ್ಲಿಯೂ | 
ಪ್ರಸಿದ್ಧ ವಾದ ವಿದ್ಯಾ ಕೇಂದ್ರ ವಿದ್ಧಿ ತೆಂಬುದು ಹತ್ತನೇ ಶತ: 
ಮಾನದ. `ಶಾಸ ಸನದಿಂದ: ತೀಯತ್ತದೆ ಇಲ್ಲಿ ಓದುತ್ತಿದ್ದ 


ವಿದ್ಯಾರ್ಥಿಗಳ ವಾಸಕ್ಕೆ ಪೃತ್ವೇಳು ಉಚಿತ ವಿದ್ಯಾರ್ಥಿ." 


ನಿಲಯಗಳಿದ್ದವು. ಬಳ್ಳಿ ಜು ಕೇದಾರೇಶ್ವರ : ಮಠವು : 


ಕರ್ನಾಟಕದಲ್ಲಿ ಪ್ರಸಿದ್ಧ 'ವಾಗಿದ್ದ 'ಹನ್ನೆರಡ ಇ ಯ ಸ್ಯ 


ಮಾನದ ವಿಶ್ವ ವಿದ್ಯಾ ನಿಲಯ. ಇದರ. : ವಿಷಯವು. ` 
ಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತಾಲ್ಲೂಕಿನಲ್ಲಿ. pe 


೪೬ 


ಶಾಸನಗಳಿಂದ ತಿಳಿದು ಬರುತ್ತದೆ. ಈ ರೀತಿ ಕನ್ನಡ ನಾಡಿನ 
ವಿದ್ಯಾಕೇಂದ್ರಗಳ ವಿಷಯದಲ್ಲಿ ವಿಶೇಷ ಮಾಹಿತಿಯನ್ನು ಶಾಸನ 
ಗಳು 'ಒದಗಿಸ ತ್ತವೆ. 


ವೀರಗಲ್ಲುಗಳು 


ಕನ್ನ ಡನಾಡು ಪ್ರಾಚೀನ ಕಾಲದಿಂದಲೂ ಶೂರರ 
ಮತ್ತು ಧೀರರ ನಾಡು. ಕನ್ನಡಿಗರು ತಾವಾಗಿಯೇ ಯಾರ 
ಮೇಲೂ ಕಾಲು ಕೆರೆದುಕೊಂಡು ಯುದ್ಧ ಮಾಡುತ್ತಿರಲಿಲ್ಲ. 
ಆದರೆ ತಮ್ಮನ್ನು ಕೆಣಕಿದವರನ್ನು ಸುಮ್ಮನೆ ಬಿಡುತ್ತಿ ಠಲಿಲ್ಲ. 
ಹೋರಾಟ ನಡೆದರೆ ಅದು ಧರ್ಮಕ್ಕಾಗಿ ಮತ್ತು ಸತ್ಯಕ್ಕಾಗಿ. 
ಇಂತಹ ಹೋರಾಟಗಳನ್ನು ನಡೆಸುವಾಗ ಮಾತ್ರ ಶಕ್ತಿಮೀರಿ 
ಕಾದಾಡುತ್ತಿದ್ದರು. ಚೀನೀ ಯಾತ್ರಿಕನಾದ ಹ್ಯುಯೆನ್‌ತ್ಲಾಂಗ್‌ 
ಎಂಬುವನು ಕನ್ನಡದ ಜನಗಳನ್ನು ಹೊಗಳುತ್ತಾ ಹೀಗೆ ಹೇಳು 
ತ್ತಾನೆ: ಇವರಿಗೆ ಅವಮಾನ ಉಂಟಾದರೆ ಸೇಡನ್ನು ತೀರಿಸಿ 
ಕೊಳ್ಳ ದೆ: ಬಿಡುವುದಿಲ್ಲ. ಆಗ ಇವರು ತಮ್ಮ ಪ್ರಾಣವನ್ನೂ 
ಲೆಕ್ಕಿಸುವುದಿಲ್ಲ. ಈ ರೀತಿ ತಮ್ಮ ಪ್ರಾಣಗಳನ್ನು ಅರ್ಪಿಸಿದ ವೀರ 
ರನ್ನೂ, ಶೂರರನ್ನೂ ಮರೆತು ಬಿಡದೆ ಅವರನ್ನು ನೆನೆಸಿಕೊಳ್ಳುವ 
ಒಂದು ಒಳ್ಳೆಯ ಸಂಪ್ರದಾಯವು ಕರ್ನಾಟಕದಲ್ಲಿದ್ದಿ ತು. ಸತ್ತ 
ವೀರನ ಜ್ಞಾ ಪಕಾರ್ಥವಾಗಿ ನೆಡಿಸಿದ ಶಾಸನಗಳೇ ವೀರಗಲ್ಲುಗಳು. 
ಇವು ಕರ್ನಾಟಕದ ವೈಶಿಷ್ಟ 5ಗಳಲ್ಲೊ ೦ದು. ಸಾವಿರಾರು ಸಂಖ್ಯೆ 
ಯಲ್ಲಿ ವೀರಗಲ್ಲುಗಳು “ಕರ್ನಾಟಕದಲ್ಲಿ ದೊರೆತಿರುವುದರಿಂದ 
ಕರ್ನಾಟಕದಲ್ಲಿ ವೀರರ, ಶೂರರ ಸಂಖ್ಯೆ 'ಹೆಚ್ಚಾ' ಗಿದ್ದಿತು ಎಂಬುದು 
ವ್ಯಕ್ತವಾಗುತ್ತದೆ. 

ಲ ಯುದ ದಲ್ಲಿಯೋ, ತನ್ನ ಗ್ರಾಮ 


|; 
| 


ಗಳ 19, 
‘A By 


ನ್‌ 





| | ವೀರಗಲ್ಲು 
(ಚಿತ್ರ: ಮೈಸೂರು ವಿಶ್ವವಿದ್ಯಾನಿಲಯದ ಪುರಾತತ್ತ್ವ ಸಂಗ ಹಾಲಯದ ಕೃಪೆಯಿಂದ) 


ತ ಸ 3೫ | 
¥ y ಗ 
1S, R 


ವನ್ನು ಕಾಪಾಡುವ ಸಲುವಾಗಿಯೋ ಇ ಅವಾದರೆ ಇನ್ಯಾವುದಾ 
` ದರೂ ಧಾರ್ಮಿಕ ಕಾರ್ಯವನ್ನು ಮಾಡುವಲ್ಲಿ ತನ್ನ ಪ್ರಾಣವನ್ನು 
"ಅರ್ಪಿಸಿದರೆ ಆ ಗ್ರಾ ಮದ, ಆ “ಜಿಲ್ಲೆ ಯ ಇಲ್ಲವೇ " ರಾಜ್ಯದ ಅಧಿ 
ಕಾರಿಗಳು ಅವನ ಸ ಸ್ಮಾರಕವಾಗಿ ಕಲ್ಲುಗಳನ್ನು. ಕೆತ್ತಿಸಿ ನೆಡಿಸುತ್ತಿ 
ದ್ದರು. ಸಾಮಾನ್ಯವಾಗಿ ವೀರಗಲ್ಲುಗಳಲ್ಲಿ ಮೂರು ಅಂತಸ್ತು 
ಗಳಿ ಚಿತ ್ರಗಳಿರುತ್ತ ವೆ. ಮೊದಲನೆಯ ಅಂತಸ್ತಿನಲ್ಲಿ ವೀರನು 
ಹೋರಾಟದಲ್ಲಿ ನಿರತನಾಗಿರುವುದು ಚಿತ್ರಿತವಾಗಿರುತ್ತ ದೆ. 
ಎರಡನೆಯ 'ಅಂತಸ್ತಿ ನಲ್ಲಿ ವೀರನು ತನ್ನ ಪ್ರಾ ಣವನ್ನು ಕಳೆದು 
ಕೊಂಡ ನಂತರ ದೇವಲೋಕದ ಕನ್ಯೆ ಯರು ಅವನನ್ನು ಪಲ್ಲಕ್ಕಿ 
ಯಲ್ಲಿ ಕ್ರೈ ಲಾಸಕ್ಕೆ ಕೊಂಡೊಯ್ಯು ತ್ರಿ ರುವುದು ಚಿತ್ರಿತವಾಗಿರುತ್ತ ಕ 
ಮೇಲಿನ ಮೂರನೆಯ ಅಂತಸ್ತಿನಲ್ಲಿ ಅವನು ಕೈಲಾಸದಲ್ಲಿ ಶಿವನ 
ಸಾನ್ನಿಧ್ಯವನ್ನು ಪಡೆದಿರುವುದು ಚಿತ್ರಿತವಾಗಿರುತ್ತವೆ. ಇದರ 
ಕೆಳಭಾಗದಲ್ಲಿ ಮತ್ತು ಎರಡು ಅಂತಸ್ತುಗಳ ಮಧ್ಯಭಾಗದಲ್ಲಿತುವ 
ಸ್ಥಳದಲ್ಲಿಲ್ಲ ಲ ಶಾಸನವು ಕೆತ್ತಲ್ಪಟ್ಟ ರುತ್ತವೆ. ಸಾಮಾನ್ಯವಾಗಿ 
ವೀರಗಲ್ಲುಗಳು ಗದ್ಯ ರೂಪವಾಗಿಯೇ ಇರುತ್ತವೆ. ರಜತ 
ಹೆಸರು ಮುಂತಾದ. ವಿವರಗಳನ್ನು : ಹೇಳಿದ ನಂತರ ವೀರನು 
'` ಯುದ್ಧದಲ್ಲಿ ಕಾದಾಡಿದ ವರ್ಣನೆಯು ಬರುತ್ತದೆ. ಸಾಮಾನ್ಯ 
. ವಾಗಿ ಇವುಗಳಲ್ಲಿ ಕಾಲವೂ ನಿರ್ದೇಶಿತವಾಗಿರುತ್ತ ದೆ. ಕೊನೆಗೆ 

ವೀರಗಲ್ಲುಗಳು ಈ ಕೆಳಗಿನ ಶ್ಲೋಕದಿಂದ ಮುಗಿಯುತ್ತ ವೆ. 


`ಜಿತೇನ ಲಭ್ಯ ತೇ.ಲಕ್ಷ್ಮೀಃ ಮ ತೇನಾಪಿ ಸುರಾಂಗನಾ ಡ್ಡ 
ಕ್ಷಣವಿಧ್ವಂಸಿನೀ ಕಾಯಾ ಕಾ ಚಿಯಾ ಮರಣೇ ರಣೇ ॥ 


ಗೆದ್ದರೆ ಲಕ್ಷ್ಮೀ ದೊರೆಯುತ್ತಾಳೆ. ಸತ್ತರೆ ಸ್ವರ್ಗಲೋಕದ 
ಸುಂದರಿಯರು ಸಿಕ್ಕುತ್ತಾರೆ. ಕ್ಷಣಮಾತ್ರದಲ್ಲಿ "ನಾಶವಾಗುವ 


ಇ 


: ಈ ಶರೀರಕ್ಕೆ ಯುದ್ದದಲ್ಲಿ ಸಾಯುತ್ತೇನೆಂಬ ' ಚಿಂತೆ ಏಕೆ? ` 
ಎಂದು ಇದರ ತಾತ್ಟ ರ್ಯ. ಬೇಗೂರು, ಮಾವಳಿ,. ಬರ್ದವಳ್ಳಿ, 
ಹಿರೆಗತಿಂಡನಕಲ್ಲು, ಹರಿಹರ, ಆಲೂರು ಮುಂತಾದ ಸ ಳಗಳಲ್ಲಿ 
ಸುಂದರವಾದ "ವೀರಗಲ್ಲುಗಳು ದೊರಕಿವೆ. 


ಆತಕೂರು ಶಾಸನ - 
ಪ್ರೀತಿಸುತ್ತಿದ್ದ ನಾಯಿಯ ಸ್ಮಾರಕವಾಗಿ ಒಂದು ವೀರ 
ಗಲ್ಲಮ್ನು ಸ್ಥಾಪಿಸಿದ ಒ೦ದು ಅಪೂರ್ವ' ಶಾಸನವು ಮಂಡ್ಯ 
ಜಿಲ್ಲೆಯ ಆತಕೂರು ಎಂಬಲ್ಲಿದೆ. ರಾಷ್ಟ್ರ ಕೂಟರಿಗೂ * ಚೋಳ 
ರಿಗೂ ನಡೆದ ಹೋರಾಟದಲ್ಲಿ ಬೂತುಗಸೆ ಸೇನಾಧಿಕಾರಿಯಾದ 
ಮಣಲೇರನೆಂಬುವನು ಬಹಳ ಶೌರ್ಯದಿಂದ ಕೌದಾಡುತ್ತಾನೆ. 
ಇದನ್ನು ಮೆಚ್ಚಿ ಕೊಂಡ ಬೂತುಗನು ನಿನಗೇನು ಬೇಕು ಎಂದು 
ಕೇಳಿದಾಗ ಮಣಲೇರನು ಬೂತುಗನ ಹತ್ತಿರವಿದ್ದ ಕಾಳಿ ಎಂಬ 
ನಾಯಿಯನ್ನು ಬೇಡಿ ಪಡೆಯುತ್ತಾನೆ. ಕಾಲಕ್ರಮದಲ್ಲಿ ಮಣಲೇ 
ರನು ಬೇಟೆಯಾಡುತ್ತಿದ್ದಾಗ ಈ ನಾಯಿಯು ಹಂದಿಯೊಡನೆ 
ಕಾದಾಡಿ ಅದನ್ನು ಕೊಂದು ತಾನೂ ಸಾಯುತ್ತದೆ. ಆ ನಾಯಿಯ . 
ಜ್ಞಾ ಪಕಾರ್ಥವಾಗಿ ಮಣಲೇರನು ಒಂದು ವೀರಗಲ್ಲನ್ನು ನೆಡಿಸು 
ತ್ತಾನೆ. ಅಷ್ಟೇ ಅಲ್ಲದೆ ಈ ವೀರಗಲ್ಲನ್ನು ಪ್ರತಿನಿತ್ಯ ಸ ಪೂಜಿಸು 
ವುದಕ್ಕಾಗಿ ಬಬ್ಬ 'ಗೊರವನನ್ನು ನಿಯಮಿಸಿ, ಆ ಗೊರವನಿಗೆ ' 
ಒಂದು "ಹೊಲವನ್ನು ದಾನಮಾಡುತ್ತಾನೆ. ಆ ವೀರಗಲ್ಲಿಗೆ ಪೂಜೆ 
ಮಾಡದೆ ಊಟ ಮಾಡಿದರೆ ನಾಯಿಯನ್ನು ಕೊಂದ. ಪಾಪವು 
: ಅಂಟಿಕೊಳ್ಳುತ್ತ ದೆ ಎಂದೂ ಬರೆದಿದ್ದಾನೆ. ಮು ಶಾಸನದಲ್ಲಿ 
': ನಾಯಿಯು. ಹಂದಿಯೊಡನೆ ಹೋರಾಡುತ್ತಿರುವುದು ಚಿತ್ರಿ ಹ 
ವಾಗಿದೆ. ಸುತ್ತಲೂ ಶಾಸನವಿದೆ. ಒಟ್ಟಿನಲ್ಲಿ ಇದೊಂದು ಅಪೂರ್ವ 
ಶಾಸನ. 


ತ 


1 
11 


ಆತ 


ಭಾರತ 





"ಎ ಮಾಸ್ತಿ ಕಲ್ಲು 


ಹ 


"ಪತಿಯ ಮರಣಾನಂತರ ಪತ್ನಿ ಯಖ ದುಃಖವನ್ನು” ಮತ್ತು 
ತನ್ನ ಪತಿಯ: ಅಗಲುವಿಕೆಯನ್ನೂ "ಸಹಿ ಹಿಸಲಾರದೆ ತನ್ನೆ ಸಂತ ; 
ಸಂತೋಷದಿಂದ ಗಂಡನ ಚಿತೆಯಲ್ಲಿಯೇ ಅಗ್ನಿ ಪ್ರ ವೇಶ ವ - 
ಮಹಾಸತಿಯಾಗುವ ಪದ್ಧ ತಿಯು ಕರ್ನಾ ಟಕದಲ್ಲಿ ರೂಢಿಯ yy ಸುಂ 
ಈ ರೀತಿ ಪ್ರಾಣತ್ಯಾಗ "ಮಾಡಿದ ಸತಿಯರ ಜಾ ಪಾವಾ ವಾಗಿ 
ನಿಲ್ಲಿಸಿರುವ ಕಲ್ಲುಗಳೇ ಮಹಾಸತಿ ಕಲುಗಳು ಅಥವ ಮಾಸ್ತಿ ಕಲ್ಲು 
"ಗಳು. ಕನ್ನ ಡ ನಾಡಿನ ವೀರ ವನಿತೆಯರು ಈ ರೀತಿ ಪ್ರಾಣತ್ಕಾ ಗ 
ಮಾಡಿ ತಮ್ಮ ಗಂಡಂದಿರ ಮೇಲೆ ತಾವು ಇಟ್ಟೆದ್ದ ಪ್ರೀತಿ, 
ವಿಶ್ವಾ ಸಗಳನ್ನು' ವ್ಯಕ್ತಪಡಿಸಿದ್ದಾರೆ. ಆದುರಿಂದ ಕರ್ನಾ ಟಕದಲ್ಲಿ. 
ಮಾಸ್ತಿ ಕಲ್ಲುಗಳೂ ವಿಶೇಷವಾಗಿ ದೊರೆಯ ಯುತ್ತವೆ. ಸಾಮಾನ್ಯ 
"ಮಾಸ್ತಿ ಕಥಿನಲ್ಲಿ ಬರಹಗಳು ಕಡಿಮೆ, ಅವುಗಳಲ್ಲಿ ಎತ್ತಿದ 
೪ನ ಚಿತ್ರವಿರುತ್ತದೆ. ಕೆಲವು ಸಮಯದಲ್ಲಿ ಸ್ತ್ರೀಯ 
ಚಿತ್ರವೂ, ತಲೆಯ ಮೇಲೆ ಬೆಂಕಿಯ ಜ್ವಾಲೆಯೂ ಕಾಣುವುದು. 
ಮತ್ತೆ ಕೆಲವು ಕಡೆ ಎರಡು ತೋಳುಗಳು ಚಿತ್ರಿತವಾಗಿರುವುದೂ 
ಉಂಟು, ಅಂಕನಹಳ್ಳಿ, ಹೊಸಕೋಟೆ ಮುಂತಾದ ಕಡೆಗಳಲ್ಲಿ 
ಸುಂದರವಾದ ಮಾಸ್ತಿ ಕಲ್ಲುಗಳಿವೆ. 






ನಿಸಿದಿಕಲ್ಲುಗಳು | 


ಗೆ 'ಮತಾಚರಣೆಯಂತೆ ಆಹಾರವನ್ನು ಸೇವಿಸದೆ ದೇಹ 
ತ್ಯಾಗ ಮಾಡುವ ಪದ್ದತಿ ಜೈ ನರ 2 ವಿಶೇಷವಾಗಿದ್ದಿತು. 
ಈ ರೀತಿ ವ್ರತದಿಂದ ಮರಣ ಜಪ ಜಾ ಪ ಪಕಾರ್ಥ ದಾಗಿ 
ಸುತ್ತಿದ್ದ ಗಗ ನಿಸಿದಿಕಲುಗಳಿಂದು ಹೆಸರು, 


- ತ 
4 [a ತ 
ಜ್ನ ಈ ಹ | 
ಜ್ಜ್ದ ಇ p y y- | ತ ತತ, ಈ ” ಈ 
್ರೆ ಈ ರ್ಸ್‌ 3 ಈ ಕ್‌ A ಇ P ತ್‌ ಕ 4 ಚ 1 
ಈ | ತ್ತ 0 | 





4! ಕ್ಮ 
ಸಾಮಾನ್ಯ ವಾಗಿ ನಿಸಿದಿಕಲ್ಲುಗಳು ಜೈನ ಬಸದಿಗಳ ಮುಂದೆ ಕಾಣ 
ಬರುತ್ತ ವೆ, ಶ ಶ್ರವಣಬೆಳಗೊಳದಲ್ಲಿ ಈ ರೀತಿಯ ಸಾ ಒಶಕಗಳು, 
ಇವೆ. "ವುಗಳಲ್ಲಿ ಎರಡಂತಸ್ತಿನ ಇಲ್ಲವೇ ಮೂರಂಶಸ್ತಿ ಚಿತ್ರ 
ಗಳು ಇರುತ್ತವೆ. ಅವುಗಳಲ್ಲಿ ಜಿನ ಗುರುವಿನ ಮುಂದೆ ಈವ್ರ 3 
ವನ್ನು ಕೆ ಗೊಂಡಿರುವವನ "ಚಿತ ತ) ಮುಂತಾದವು ಕಾಣಬರುತ್ತ ವೆ. 
ನಿಸಿದಿಕಲ್ಲಿನಲ್ಲಿ ವೀರಗಲ್ಲಿನಂತೆ ಸತ್ರ ಕವರನ್ನು ವಿಮಾನದಲ್ಲಿ ಜಿನನ 
ಹತ್ತಿ ರಕ್ಕೆ ಕರೆದುಕೊಂಡು ಹೋಗುತ್ತಿ ರುವ ದೃಶ್ಯವೂ, ಕೊನೆಯ 
ಹಂತದಲ್ಲಿ ಅವರು ಜಿನ ಸಾನ್ನಿಧ್ಯ ವನ್ನು: ಪಡೆದಿರುವುದೂ ಚಿತ್ರಿತ 
ವಾಗಿರುವುದು ಕಾಣುತ್ತ ಡೆ. | 


ಅರ್ಜುನನಾಡ ಶಾಸನ 


ಶಾಸವಗಳು ಅನೇಕ ವೇಳೆ ಮಹಾವ್ಕ ಕ್ರಿಗಳ ವಿಷಯದಲ್ಲಿ 
ಪ್ರಮಾಣಪೂರ್ಣವಾದ ಮಾಹಿತಿಯನ್ನು ಒದಗಿಸ ಸುತ್ತವೆ.ವೀರಶೈ ವ 
ಮತಸ್ಮಾ ಪಕ ಬಸವಣ್ಣನವರ ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖವೇ 
ಇರಲಿಲ್ಲ. ಆದುದರಿಂದ ಅವರ ಜೀವಿತಕಾಲ ಮುಂತಾದವುಗಳ 
ಬಗೆಗೆ ವಿದ್ವಾಂಸರಲ್ಲಿ ಒಮ್ಮತವಿರಲಿಲ್ಲ. ಇಂತಹ ಸಮಯದಲ್ಲಿ 
ಸೇವುಣ ರಾಜಕೃಷ್ಣನ ಕಾಲದ ಅರ್ಜುನವಾಡ ಶಾಸನವು ಬೆಳಕಿಗೆ 
ಬಂದಿತು. ಇದರಲ್ಲಿ ಬಸವಣ್ಣನವರ ಬಗೆಗೆ ಖಚಿತವಾದ ಉಲ್ಲೀ 
ಖವು ಕಾಣಬರುತ್ತದೆ. 


' ಪಂಪನ ತಮ್ಮ ಜಿನವಲ್ಲಭನ ಶಾಸನ 
' ಇತ್ತೀಚೆಗೆ ಬೆಳಕಿಗೆ ಬಂದ ಶಾಸನಗಳಲ್ಲಿ ಕನ್ನಡದ 
ಶ್ರೇಷ್ಠಕವಿ, ಪಂಪನ, ತಮ್ಮ ಜಿನವಲ್ಲಭನ ಶಾಸನವು ಮುಖ್ಯ 


4 


SY, 


49 


$Y, 4 YY SYS 7 
SIS SS STIL ers 





2 
ತ 


ಈ. , 






3 | 
ಈ ತ 
ಫ್‌ ತ 
™ x 
) * ೫೫ 
. 


- ಆಂಧ್ರಪ ಪ್ರದೇಶದ ಫಿಭಿಯ್ಯಾಲ್‌ ಎಂಬ ಗ್ರಾಮದಲ್ಲಿ 
ರಕಿದ ಶಾಸನವು ಇದುವ ವರೆವಿಗೂ ನಮಗೆ ತಿಳಿಯದೇ. ಇದ್ದ 


ಐತಿಹಾಸಿಕ ಸಂಗತಿಗ ಳನ್ನು ತಿಳಿಯಪಡಿಸಿತು. ಇದರಿಂ ದ್ರ 
ಜೀವನದ ಬಗ್ಗೆ ಹೊಸ | ಬೆಳೆಕು. ಚೆಲ್ಲಿದೆತಾಗಿದೆ; 
ಈ ರೀತಿ “ಪ್ರತಿವಿತ ಪೊ ಬೆಳೆಕಿಗೆ ಬರುತ್ತಿ ರುವ ಶಾಸನ 
aa ಇತಿಹಾಸ ಮತ್ತು ಸಂಸ್ಕೃತಿಯ ಜ್ಞಾನವು 

೨ 4 ಲ್ಲಿ 
ದಿನೇ ದಿನೇ ಹೆಚ್ಚುತ್ತಿದೆ. 


7 ಕರ್ನಾಟಕದ ಹೊರಗೆ ' 






ಕರ್ನಾಟಕದ ಶಾಸನಗಳು ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ 
ಕನ್ನಡ ರಾಜಮನೆತನಗಳ ಶಾಸನಗಳು ಕರ್ನಾಟಕದ 
ಸಿ ದಾಟಿ ಹರಡಿವೆ. ಹಿಂದಿನ ಕರ್ನಾಟಕವು ಈಗಿನ 
ಕ; ಕಕ್ಕೆಂತ ವಿಶಾಲವಾಗಿದ್ದು ಸುತ್ತಮುತ್ತಲಿನ ಪ್ರದೇಶ 
ಗಳನ್ನು ಒಳೆಗೊಂಡಿದ್ದಿ ತು. ಸೇವುಣರ ಕಾಲದಲ್ಲಿ ಮಹಾರಾಷ್ಟ್ರದ ' 
ಅನೇಕ ಭಾಗಗಳು, “ಹೊಯ್ಸ ಳರು ಮತ್ತು ವಿಜಯನಗರದ 
ಅರಸರ ಕಾಲದಲ್ಲಿ ತಮಿಳುನಾಡಿನ ಆನೇಕ ಭಾಗಗಳು, ಚಾಲುಕ್ಕರ 
ಕಾಲದಲ್ಲಿ ಆಂಧ್ರಪ್ಪ ಪ್ರದೇಶದ ಅನೇಕ ಭಾಗಗಳು ಆಗಿನ ಕರ್ನಾ ಟಕಕ್ಕೆ 
ಸೇರಿದ್ದ ವೆಂಬುದನ್ನು ಮರೆಯಲಾಗದು. ಆದುದರಿಂದ ಈ ದೇಶ 
ಗಳಲ್ಲೇ ಲ ಕರ್ನಾಟಕದ ಶಾಸನಗಳು ಹೇರಳವಾಗಿ ದೊರಕಿವೆ. 
ಇನ್ನು ಕೆಲವು ಸಮಯಗಳಲ್ಲಿ ಕರ್ನಾಟಕದ ರಾಜರು 
pes, ಹೋದಾಗ ಹೊರದೇಶಗಳಲ್ಲಿ ತಮ್ಮ ವಿಜಯ 
ಬಾತ್ರೈೆಯ ಗುರುತಾಗಿ ಶಾಸ ನಗಳ ನ್ನು 'ನೆಡಿಸಿರುವುದೂ 
3 ನ ಕತಯ ಮು ಮಾರ್ಗದಲ್ಲಿ ಸಿಕ್ಕಿದ 


ಸ 
ಡ್‌ 
sa 
Pr ಹು 4. 
ತ ತ ಈ ಶ್ಯ ಕಿ ಷಾ ೩ ಈ 
ತೆ ಕೀ | ಕ ಡಿ ೨ AN ಹೆ 
_ * »” 4 6 ಆ 
g ಕೈತ | 
| 2 1 1 4% p * | 
೫ ಟ್‌ ಕ್‌ PU ಹೈ ತೆ ಸ. ತ್‌ ಸ * 





೫೬ | 


"ಪುಣ್ಯಕ್ಷೇತ್ರಗಳು ಮತ್ತು ದೇವಾಲಯಗಳಿಗೆ ದತ್ತಿಗಳನ್ನು ಕೊಟ್ಟು 
ಶಾಸನಗಳನ್ನು ಬರೆಯಿಸಿರುವುಡೂ ಉಂಟು. ಈ ರೀತಿಯ ಶಾಸನ 

ಗಳು “ಹೆಚ್ಚು. ಸಂಖ್ಯೆಯಲ್ಲಿಲ್ಲವಾದರೂ ಜುರಾ ಪ್ರಶಸ್ತಿ, ಗಯೆ 
' ಮತ್ತು ಕಾಶಿಗಳಲ್ಲಿ ದಾರಕಿರುವ ಶಾಸನಗಳು ಮುಖ ವಾಧೆವು. 
"ಮಧ್ಯ ಪ್ರದೇಶದ ಜುರಾ "ಎಂಬಲ್ಲಿ ದೊರಕಿಧುವ ರಾಷ್ಟ್ರಕೂಟ 


' ಮೂರನೆಯ ಕೃಷ್ಣನ ಶಾಸನ ಕನ್ನ ; ಡಭಾಷೆ ಮತ್ತು ಕನ್ನಡ ಲಿಪಿ 
"ಯಲ್ಲಿದೆ. ಬಿಹಾರದಲ್ಲಿರುವ ಗಯೆಯಲ್ಲಿ ಹೊಯ್ಸ ಛ ಮತ್ತು 


ವಿಜಯನಗರ ಶಾಸನಗಳು ದೊರಕಿವೆ. ಇವುಗಳು ಧರ್ಮಕ್ಕೆ 
ಸಂಜಂಧಪಟ್ಟ ವಿಷಯಗಳನ್ನು ತಿಳಿಸುತ್ತವೆ. 


x 


ಇತಿಹಾಸಕ್ಕೆ ಕೊಡುಗೆ 


ನಾವು ಆಗಲೇ ಗಮನಿಸಿರುವಂತೆ ಇತಿಹಾಸ ರಚನೆಗೆ 
ಶಾಸನಗಳೇ ಬಲು ಮುಖ್ಯ ಆಧಾರ. ಅದರಲ್ಲಿಯೂ ಕರ್ನಾಟಕ 
ದಲ್ಲಿ ವಿಜಯನಗರದ ಕಾಲದವರೆಗೆ ಶಾಸನಗಳನ್ನು ಬಿಟ್ಟರೆ, 
ಮುಖ್ಯವಾದ ಮತ್ತು ಇಷ್ಟೊಂದು ವಿಷಯಗಳನ್ನೊಳಗೊಂಡ 
ಇತಿಹಾಸ ಸಾಮಗ್ರಿಯು ದೊರಕುವುದೇ ಇಲ್ಲ. ಮುಸ್ಲಿಂ ರಾಜ 
ಮನೆತನಗಳು ಕರ್ನಾಟಕದಲ್ಲಿ ತಲೆಯೆತ್ತಿದ ಕಾಲದಿಂದ ಇತಿಹಾಸ 
- ರಚನೆಗೆ ಮುಸ್ಲಿಂ ಚರಿತ್ರಕಾರರ ಗ್ರಂಥಗಳು ದೊರಕುತ್ತವೆ. 
ಅದಕ್ಕೆ ಮುಂಚೆ ನಮ್ಮದೇ ಆದ ಸಾಹಿತ್ಯ ಗ್ರಂಥಗಳು ಬಲು 
ಕಡಿವೆ. ಇರುವವುಗಳೂ ಕೂಡ ವಿಶೇಷವಾಗಿ ಸಾಹಿತ್ಯಕ ದೃಷ್ಟಿ 
ಯನ್ನು ಹೊಂದಿದ್ದು, ಇತಿಹಾಸದ ರಚನೆಗೆ ಅನುಕೂಲಕರ 
ವಾಗಿಲ್ಲ. ಹಾಗಾಗಿ” ಕರ್ನಾಟಕದ ಇತಿಹಾಸ ರಚನೆಗೆ ನಾವು 
ಮುಖ್ಯ ವಾಗಿ ಶಾಸ idk € ಅವಲಂಬಿಸಬೇಕಾಗುತ್ತದೆ. 


ಮ 


ರಾಜಕೀಯ ಇತಿಹಾಸ, ಒಬ್ಬ ರಾಜನು: ಮತ್ತೊ ಬ್ಬ 
ರಾಜನ ಮೇಲೆ ` ಮಾಡಿದ ಯುದ "ಗಳು ಮುಂತಾದ ವಿಚಾರ 
ವಾಗಿ ಕರ್ನಾಟಕದ . ಶಾಸ ಸನಗಳು ವಿಶೇಷ ಮಾಹಿತಿಯನ್ನು 
ಒದೆಗಿಸುತ್ತವೆ. ಸಾಮಾನ್ಯವಾಗಿ ಶಾಸನದ ಮುಖ್ಯ ಉದ್ದೆ ಶ | 
ವೇನೇ ಆಗಿದ್ದಧೂ ಆದು ದಾನಶಾಸನವೇ ಆಗಿದ್ದ ರೊ, 


ಮೊದಲ ಭಾಗದಲ್ಲಿ ಆಳುವ ರಾಜನ. ಮತ್ತು ಅವನ "ಹಂದಿ: ' 
ನವರ ರಾಜಕೀಯ ಸಾಧನೆಗಳನ್ನು ಶಾಸನಗಳು ತಿಳಿಸುತ್ತವೆ 


ಎಂಬುದನ್ನು. ಆಗಲೇ ಗಮನಿಸಿದ್ದೆ ಸ್ತ : ಈ ಭಾಗದಿಂದ 
ಚರಿತ್ರಕಾರನು ರಾಜಕೀಯ ಇತಿಹಾಸವನ್ನು ರಚಿಸುಳಿನೆ. 
ಅದೇ ರೀತಿಯಲ್ಲಿ ಆಳುತ್ತಿರುವ ರಾಜನ ರಾಜ ಭಾರದ ಎಷ್ಟ". 
"ನೆಯ ವರ್ಷದಲ್ಲಿ ಶಾಸನವು ಹುಟ್ಟಿತು ಎಂದು" ತಿಳಿಸುವುದ 
ರಿಂದ, ರಾಜನು ಪಟ್ಟಕ್ಕೆ ಬಂದೆ ವರ್ಷ, ಅವನು ಆಳಿದ 
ವರ್ಷಗಳು ಮುಂತಾದವು ಸುಲಭವಾಗಿ ತಿಳಿಯುತ್ತವೆ." 
ಸಾಮಾನ್ಯ ವಾಗಿ ಶಾಸನಗಳಲ್ಲಿ ಸತ್ಯದ ಜೊತೆಗೆ ಹೊಗಳಿಕೆಯೂ 
ಸೇರಿರುತ್ತ ವೆ. ಹೊಗಳಿಕೆ. ಯಾವುದು, ನಿಜವಾದ ಸಾಧನೆ 
ಯಾವುದು ಎಂಬುದನ್ನು ಶಾಸನಗಳ ಪರಿಚೆಯವಿರುವ ಇತಿ 
ಹಾಸಕಾರ ಗುರುತಿಸಬಲ್ಲ. ಈ ವಿ ಷಯದಲ್ಲಿ ಅವನು ಸಾಕಷ್ಟು 
ಜಾಗರೂಕನಾಗಿರಬೇಕು. 

ಕರ್ನಾಟಕದ ಆಡಳಿತವನ್ನು ತಿಳಿಯುವಲ್ಲಿ ಶಾಸನಗಳೇ ` 
ಮುಖ್ಯ' ಆಧಾರಗಳು... ಮಂತ್ರಿಗಳು, ವಿವಿಧ ಶಾಖೆಗಳು, ಅವು : 
ಗಳ ಅಧಿಕಾರಿಗಳು, ಅವರ ಕರ್ತವ್ಯಗಳು, ಸೈನ್ಯದ ಆಡಳಿತ, 
ರಾಜ್ಯದ. ಉತ್ಪತ್ತಿ, ತೆರಿಗೆಗಳು ಮುಂತಾದವುಗಳು ಶಾಸನ 
ಗಳಲ್ಲಿ ವಿಶೇಷವಾಗಿ ಉಲ್ಲಿ ೇಖಿತವಾಗಿರುತ್ತವೆ. ಅದರ 
'ಲ್ಹಯೂ ರಾಜ್ಯದ ಆರ್ಥಿಕ ಪರಿಸ್ಥಿ ತಿ. ಮತ್ತು ಸರಕಾರಕ್ಕೆ 
ಷ್ಟ ತೆರಿಗೆಗಳ ವಿಷಯದಲ್ಲಿ ಸೌಸಸಗ್ಗಳು ಹೆಚ್ಚಿ ಸ 





೫೦ : |". 


ಮಾಹಿತಿಯನ್ನು ಒದಗಿಸುತ್ತವೆ. ಫಾರಿಗೆ, ಸಿದ್ಧಾಯ, ಮನೆ 
ದೆರೆ, ಮದುವೆದೆರೆ, ಸೇಸೆ, ಬೀರವಣ, ಪೆರ್ಜುಂಕ, ಪನ್ನಾಯ, 
ದಾಯ, ತುಪ್ಪದೆರೆ ಇತ್ಕಾದಿ ಸುಂಕಗಳು -ಮತ್ತು ತೆರಿಗೆಗಳು- 
ಹೀಗೆ ನೂರಾರು-ನಮ್ಮ ಗಮನಕ್ಕೆ ಬರುತ್ತವೆ. ಇದೇ ರೀತಿ 
ಯನ್ನಿ ಅಳತೆ ಮತ್ತು ತೂಕಗಳೂ ಶಾಸನಗಳಲ್ಲಿ ಕಾಣಬರುತ್ತಷೆ. 
ಮತ್ತರು, ಕಮ್ಮ, ಕೊಳಗ ಮುಂತಾದ ಅಳತೆಗಳು ಶಾಸನಗಳಲ್ಲಿ 
ಸಿಗುತ್ತವೆ. ಅನೇಕ ಕಡೆಗಳಲ್ಲಿ ಸರಕಾರಿ ನೌಕರರಿಗೆ ಕೊಡುತ್ತಿದ್ದ 
ಸಂಬಳಗಳ ವಿಚಾರವೂ ತಿಳಿಯುತ್ತ ದೆ. 
ಆಡಳಿತ ವ್ಯವಸ್ಥೆ ಗೋಸ್ಕರ ರಾಜ್ಯವನ್ನು ವಿವಿಧ ಭಾಗ 
ಗಳನ್ನಾಗಿ ಮಾಡುತ್ತಿದ್ದೆರು. ಪ್ರಾಂತಗಳನ್ನ್‌ ' ಜಿಲ್ಲೆಗಳನ್ನಾ 
| ಗಿಯೂ, ಜಿಲ್ಲೆಗಳನ್ನು” ಇನ್ನೂ ಸಣ್ಣ ಭಾಗಗಳಾಗಿಯೂ 
ವಿಭಾಗಿಸುತ್ತಿದ್ದುದು ಶಾಸನಗಳಲ್ಲಿ ಕಾಣಬರುತ್ತದೆ. ಕರ್ನಾ 
ಟಕದ ಶಾಸನಗಳಲ್ಲಿ ಕಾಣಬರುವ ಪ್ರಾಂತ್ಯ ಗಳ ಜೊತೆಗೆ 
ದೊಡ್ಡ ದೊಡ್ಡ ಸಂಖ್ಯೆಗಳೂ ಸೇರಿರುತ್ತವೆ. ಉದಾಹರಣೆಗೆ 
ಬನವಾಸಿ ಹನ್ನೆ ರಡು "ಸಾವಿರ, ನೊಳಂಬವಾಡಿ ಮೂವತ್ತೆ 
ರಡು ಸಾವಿರ, ಬೆಳ್ಳೊಲ ಮುನ್ನೂರು, ಪುಲಿಗೆರೆ ಮುನ್ನೂರು, 
'ಎಡೆನಾಡು ಎಪ್ಪತ್ತು, ಬಾಗೆ ಐವತ್ತು ಇತ್ಯಾದಿ. ಇವುಗಳು 
ರಾಜ್ಯ ದ ವಿವಿಧ "ನಾಡುಗಳೆಂದು ತಿಳಿದುಬಂದಿದೆ. ಇವುಗಳ ಜೊತೆ 
ಯಲ್ಲಿರುವ ಈ ಸಂಖ್ಯೆ 4: ಏನನ್ನು ಸೂಚಿಸುತ್ತವೆ ಎಂಬುದು 
ಸರಿಯಾಗಿ ತಿಳಿದುಬಂದಿ ಅವುಗಳು ನಾಡಿನಲ್ಲಿರುವ ಗ್ರಾಮ 
ಗಳ ಸಂಖ್ಯೆ ಮಜ | ಅವಾ ಅದಾಯ 
ಮತ್ತೆ ಕೆಲವರೂ ಹೇಳುತ್ತಾರೆ. 
ಸಾಮಾಜಿಕ ಇತಿಹಾಸಕ್ಕೂ. ಶಾಸನಗಳು ಉಪಯುಕ್ತ 
ವಾಗಿವೆ. ಸಾಮಾಜಿಕ ಸಿ ತಿಗತಿಗಳನ್ನು.. ತಿಳಿಸುವುದು ಶಾಸನ 
ಗಳ ಕರ್ತವ್ಯವಲ್ಲವಾದರೂ, ಪ್ರಾಸಂಗಿಕವಾಗಿ ಅದರ: ಬಗೆಗೆ 


ಕ್‌ 4 ಎ ನ ಇಬ 
"4 K N ಲೆ A RK 


ಈ x - 
pT, ಿ 1 ಸ x | PS RN 4 
ನ್‌ ಬಿ ತ ವ್ಯ ಟು ಮನ 


~~ kk ಜ್ಯ ಗಾ ಈ ಅ ಈ 
ಇ ಸ ಗತೆ ಈ. 

Rd R ಷ್ಠ ತಾಚೆ ತ P 

ದ ಚೆ ಕ್ಯಾ | ರ್ಳ ಕ . 


ಮಾಹಿತಿಗಳು ಅಲ್ಲಲ್ಲಿ ' ದೊರಕುತ್ತವೆ. ಇತೆಹಾಸಕಾರನು 
ಇವನ್ನು ಸಂಗ್ರಹಿಸಿದರೆ ಸಾಮಾಜಿಕ ಇತಿಹಾಸ ರಚನೆಗೆ ಅನು 
ಕೂಲವಾಗುತ್ತದೆ. ಕ » 

°° ಧಾರ್ಮಿಕ ' ಇತಿಹಾಸಕ್ಕೆ ಸನಗಳಿಂದ ವಿಶೇಷ 
ಮಾಹಿತಿ ದೊರಕುತ್ತದೆ ಸಕ : ಆಗಲೇ ವಿವರಿಸಿ 
ದ್ವೇವೆ. ಧರ್ಮವೇ ಶಾಸನಗಳಿಗೆ , “ಮೊಲವಾದುದರಿಂದ, 


ಮತೀಯ. ಮತ್ತು ಧಾರ್ಮಿಕ, ವಿಷಯಗಳು ಪ್ರತಿ ಶಾಸೆನ : `' 


'ದಲ್ಲಯೂ ದೊರೆಯುತ್ತವೆ. , ಬೌದ್ಧ, ಜೈನ, ಶೈವ, ವೈಷ್ಣವ, 
ಕಾಪಾಲಿಕ ಮುಂತಾದ ಎಲ್ಲ ಧರ್ಮಗಳ ಇತಿಹಾಸವನ್ನೂ "ಶಾಸನ 
ಗಳಿಂದ ಸುಲಭವಾಗಿ ರಚಿಸಬಹುದು. | 
೬ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಭಾಷಾ ಚರಿತ್ರೆಯನ್ನು . 
ತಿಳಿಯಲು ಸಾಹಿತ್ಯಕ ಗ್ರಂಥಗಳು ಮುಖ್ಯವಾದರೂ, ಅದ 
ರಲ್ಲಿ ಶಾಸನಗಳಿಗೆ ವಿಶೇಷ ಮಹತ್ವವಿದೆ. "ಅನೇಕ ಸಾಹಿತ್ಯ 
ಗ್ರಂಥಗಳು ನಮಗೆ ಇನ್ನೂ ದೊರಕಿಲ್ಲ. ಓಲೆಗರಿ'ಯ 
ಮೇಲಿದ್ದ ಅನೇಕ ಗ್ರಂಥಗಳು ನಾಶವಾಗಿ ಹೋಗಿ ಅವುಗಳ 
ಪರಿಚಯವೇ ನಮಗೆ ಇಲ್ಲವಾಗಿದೆ. ಆದರೆ ಶಾಸನಗಳು ಕಲ 
ಅಥವಾ ತಾಮ್ರದರಿತಹೆ ಸುಲಭವಾಗಿ ನಾಶವಾಗದ. ವಸ್ತು 
ಗಳ ಮೇಲಿರುವುದರಿಂದ ಆಯಾ ಮ್‌ ಕನ್ನಡ ಭಾಷೆಯ 
ಲಕ್ಷಣಗಳನ್ನು ತಿಳಿಸುವುದರಲ್ಲಿ ಸಹಾಯಕವಾಗಿವೆ. ಆಗಲೇ 
ಗಮನಿಸಿರುವಂತೆ ಕ್ರಿ. ಶ. ಐದನೆಯ ಶತಮಾನದ ಹೋ 
ಭಾಸನ ತಿಳಿಯಲು ಹಲ್ಮಿಡಿ ತ ಆಧಾರ. ವ 

ತ ೦ದ ರಚಿತವಾದ ಕವಿರಾಜಮಾರ್ಗ ವೇ ed ಇಡ 
ವರೆಗೆ ದೊರಕಿರುವ ಮೊದಲನೆಯ ಕನ್ನಡ ಗ್ರಂಥ. 
ಮುಂಚಿನ ' ಕನ್ನಡ ಭಾಷಾ ಬೆಳವಣಿಗೆಯನ್ನು ನೌ 
ಹಾವು: ಶಾಸನಗಳನ್ನೇ ತೆ ಲಲ್ಲಸಟೇರು. ಅದುದರಿಂದ 








೬೦ 


ಭಾಷಾ ಪಾಶಾಸ್ತ್ರದ ದೃಷ್ಟಿಯಿಂದ ಶಾಸನಗಳು ಭಾಷಾಶಾಸ್ತ್ರ ಕಾರನಿಗೆ 
ಬಹುಮುಖ್ಯ ಮಾಹಿತಿಗಳನ್ನು ಒದಗಿಸುತ್ತವೆ. 

ಅಷೆ ಅಲ್ಲದೆ, ಅನೇಕ ಶಾಸ ಸನಗಳು ಉತ್ತ ಮವರ್ಗದ 
ಕಾವ್ಯಗಳೇ ಆಗಿವೆ. ಅ ಲಂಕಾ ರ ಮುಂತಾದವುಗಳಿಂದ 
ಕೂಡಿದ ಈ' ಸಣ್ಣ ಕಾವ್ಯಗಳ ಕವಿಗಳನ್ನು ಪರಿಚೆಯ 
ಮಾಡಿಕೊಡುವುದು ಈ ಶಾಸನಗಳು ಮಾತ್ರ. ಸಾಹಿತ್ಯ 
ಗ್ರಂಥಗಳಲ್ಲಿ ಕಾಣಬರದೇ ಇರುವ ನೂರಾರು “ಕವಿಗಳ ಹೆಸ 
` ರುಗಳನ್ನು ಶಾಸನಗಳು ಒದಗಿ ಸುತ್ತ ವೆ. ಆದುದರಿಂದ 
'ಸಾಹಿತ್ಯಚರಿತ್ರೆಯಲ್ಲಿಯೂ ಶಾಸನಗಳ ಪಾತ್ರ ಮುಖ್ಯವಾ 
`_ ದುದು. ಈ ರೀತಿ ಕರ್ನಾಟಕಧ ಇತಿಹಾಸ ಮತ್ತು ಸಂಸ್ಕೃ 
ಎಶಿಯ ಅಧ್ಯಯನಕ್ಕೆ ಶಾಸನವು ಮಹತ್ತರವಾದ ಕೊಡುಗೆಯನ್ನು 
ನೀಡುತ್ತಲಿದೆ. 


೬ ಸಂಶೋಧನೆ 
| ಶಾಸನಶಾಸ್ತ್ರವು ಇತರ ಶಾಸನಗಳಂತೆ ಕ್ಲಿಷ್ಟವಾದ 
. ಆದರೆ ಆಸಕ್ತಿಯುತವಾದ ಶಾಸ್ತ್ರ, - ಶಾಸನ -ವಿಜ್ಲಾನಿಯು 
'*ಮೊದಲು ಲಿಪಿ ವಿಜ್ಞಾ? ನವನ್ನು ಅಭ್ಯಾಸಮಾಡಿ "ಶಾಸನ 
ಗಳನ್ನು ಓದುತ್ತಾನೆ. ಅನಂತರ ಶಾಸನಗಳಲ್ಲಿರುವ ಮಹತ, 
ವನ್ನು. ಗುರುತಿಸಿ ಚರಿತ್ರಕಾರನಿಗೆ ಒದಗಿಸುತ್ತಾನೆ. ಶಿಲೆ 
ಹ್ಗ ಶಾಸನಗಳನ್ನು ಅಧ್ಯಯನ .ಮಾಡಲು ಶಾಸನ ವಿಜಾನಿಯು 
"ಮೊದಲು ಶಾಸ ಸನದ ಪ್ರತಿಯನ್ನು ತಯಾರಿಸುತ್ತಾನ ಈ 
ಪ್ರತಿಗಳನ್ನು ' ತಯಾರಿಸುವುದೂ ಒಂದು ರೀತಿಯ ಕಲೆ, 
ಶಿಲಾಶಾಸನವನ್ನು ಚೆನ್ನಾಗಿ ತೊಳೆದು ಶುದ್ದ ಮಾಡಬೇಕು. 
ಅನಂತರ ಆ ಕಲ್ಲಿನ ಮೇಲೆ ಅಕ್ಷರವಿರುವ “ಭಾಗದ ಮೇಲೆ 
ತೆಳುವಾದ. ಕಾಗದವನ್ನು ಹರಡಬೇಕು. ನೀರಿನಿಂದ . ತೇವ 


೬೧ 


ಗೊಂಡ ಈ ಕಾಗದವನ್ನು ಇದಕ್ಕಾ ಗಿಯೇ. ತಯಾರಿಸಿದ ಬ್ರಷ್‌ 


-` ನಿಂದ ಮೆಲ್ಲ ಗೆ ಬಡಿಯಬೇಕು. ಸ್ರ ಅಕ್ಷರವಿರುವ ಸಂದಿಯಲ್ಲಿ. 


& Ae 


ಕಾಗದವು ಹಿಂದಕ್ಕೆ ಹೋಗುತ್ತದೆ. ಅನಂತರ ಕಪ್ಪು ಪುಡಿಯನ್ನು 
ಈ ಕಾಗದದ ಮೇಲೆ ಸವರಬೇಕು. ಆಗ ಅಕ್ಷರದ ಭಾಗವು 
ಹಾಗೆಯೇ ಉಳಿದಿದ್ದು ಮಿಕ್ಕ ಭಾಗವು ಕಪ್ಪ ಗಾಗುತ್ತದೆ. ಇದ 
ರಿಂದ ಅಕ್ಷರಗಳು ಸ್ಪುಟವಾಗಿ ಕಾಣುತ್ತವೆ. ಈ ಪ್ರತಿಯನ್ನು 
ನಿಧಾನವಾಗಿ ಅಧ್ಯಯನ ಮಾಡಬೇಕು. ನಿಜವಾಗಿಯೂ ಇದು ¥ 


i ಕಷ್ಟ ಸಾಧ್ಯವಾದ ಕೆಲಸ. 


ಕರ್ನಾಟಕದ ಶಾಸನಗಳನ್ನು ಜು ಮಾಡುವಲ್ಲಿ 


ಭಾರತ ಸರ್ಕಾರದ ಪ್ರಾಚೀನ ಶಾಸನ ಇಲಾಖೆಯು ವಿಶೇಷವಾಗಿ : 


ಕೆಲಸ ಮಾಡುತ್ತಿ 1 ಮೈ ಸೂರಿನಲ್ಲಿರುವ ಘೂ: ಸಂಸೆ ಯು : | 


ಭಾರತದ ಇತರ. ಪ್ರಾಂತ್ಯ ಗಳ ಜೊತೆಗೆ ಕರ್ನಾಟಕದಲ್ಲಿಯೂ 
"ಶಾಸನಗಳ ಸಂಗ್ರಹಣ ಕಾರ್ಯ ನಡೆಸುತ್ತಿದೆ. ದಕ್ಷಿಣ ಭಾರತದ 


ಶಾಸನಗಳು, ವಾರ್ಷಿಕ ವರದಿಗಳು ಮತ್ತು ಎಪಿಗ್ರಾಫಿಯ ಇಂಡಿಕ 
ಗ್ರಂಥಗಳಲ್ಲಿ ಕರ್ನಾಟಕದ ಶಾಸನಗಳನ್ನು ಪ್ರಕಟಿಸಲಾಗುತ್ತಿದೆ. 


ಮೈಸೂರು ಸರ್ಕಾರಧ ಪುರಾತತ್ತ್ವ ಇಲಾಖೆಯು ಎಪೆ [ಡಿ 
ಗ್ರಾಫಿಯ ಕರ್ನಾಟಿಕ ಎಂಬ ಹೊತ್ತ ಗಳಲ್ಲ ಕರ್ನಾಟಕದ 


ಶಾಸನಗಳನ್ನು ಪ್ರಕಟಿಸುತ್ತಿದೆ. ಮೈಸೂರು ಮತ್ತು ಕರ್ನಾಟಕ * 
ವಿಶ್ವವಿದ್ಯಾ ನಿಲಯಗಳಲ್ಲಿ ಸಾತ ಕೋ ತ್ತರ ಮಟ್ಟದಲ್ಲಿ. 


ಶಾಸನಶಾಸ ವನ್ನು ವಿದ್ಯಾ ಗ ಬೋಧಿಸ ಲಾಗುತ್ತಿ 2 
ರ ವಿ ಶ್ರ ವಿದ್ಯಾ ಯದ ಕನ್ನಡ ಅಧ್ಯಯನ 


ಬ ಸಂಸ್ಥೆಯು ಎಪಿಗ್ರಾಫಿಯ ಕರ್ನಾಟಿಕದ ಮೊದಲ ಹನ್ನೆರಡು 
ಸಂಪುಟಗಳನ್ನು ಪರಿಷ್ಕರಿಸಿ ಪುನರ್ಮುದ್ರಿಸುವ . 


ಕಾರ್ಯವನ್ನು ಮಾಡುತ್ತಲಿದೆ. ಇಷ್ಟಾ ನರ. ಕರ್‌ ಶಾಸನ 


p ತ 6 1 
ಹ ಪ NL 
| ಈ ಗೆ 


Pe | | 
ಶಾಸ್ತ್ರ ದ್ದ ಆಗಬೇಕಾದ ) ಕೆಲಸ ಆಗುತ್ತಿಲ್ಲವೆದು ಹೇಳ-' 


ಅಮೂಲ್ಯ: ಆಸ್ತಿ 


ಕರ್ನಾಟಕದ ಶಾಸನಗಳು ನಮ್ಮ ಅಮೂಲ್ಯ ಆಸ್ತಿ. ಅವು 
. `ನಮ್ಮ ಸಂಸ್ಕೃತಿಯ ಕಣಜ ಅಥವಾ ಗಣಿ. ಇವುಗಳು. ನಾಶ. 
"ವಾದರೆ ನಮ್ಮ “ ಸಂಸ್ಕ ತಿಯ ಅಧ್ಯಯನ ಸ್ಮಗಿತವಾದಂತೆಯೇ. 
; ಆದುದರಿಂದ ಪ 'ಭ್ರತಿಯೊಬ್ಬ ಕನ್ನ ಡಿಗನೂ ಈ ಅಮೂಲ್ಯ ಆಸ್ತಿ 
«ಯನ್ನು ಕಾಪಾಡಿಕೊಂಡು" ಬರಲು ಪಣ ತೊಡಬೇಕು. ಬಿದಾ ರ್ಥಿ 


ATES ಅವುಗಳ ಅಧ್ಯಯನದಲ್ಲಿ ಆಸಕ್ತಿ ಯನ್ನು ಬೆಳೆಸಿಕೊಳ್ಳ ಬೇಕು. ` 


ಹಾಗಾದರೆ ಮಾತ್ರ ಶಾಸನಗಳನ್ನು ಓದಬಲ್ಲ ಯುವಕರ 
ಪೀಳಿಗೆಯು ಗು ದೆ. ಇಲ್ಲದೇ ಹೋದಲ್ಲಿ ಇವುಗಳನ್ನು 
«ಜದಲಾಗದೆ ಜೇಮ್ಸ್‌ ಪ್ರಿನ್‌ಸೆಪ್‌ನ "ಕಾಲದಲ್ಲಿ ಇದ್ದಂತೆ ನಮ್ಮ 
" “ಪೂರ್ವಿಕರ ಬರಹವನ್ನು ನಾವೇ ಓದಲಾರದೆ' ಹೋಗಿ ವಿದೇಶೀ 
'- ಯರ ಅಪಹಾಸ ಕ್ಕೆ ಗುರಿಯಾಗುತ್ತೆ "ವೆ. 
೪ ನ ನಮ್ಮ ಹಳ್ಳಿಗಳಲ್ಲಿ ಶಾಸನದ ಪರಿಚಯವಿರುವ 
“ಜನ ಬಹು ಕಡಿಮೆ. ಅವರಿಗೆ ಅವುಗಳ ಬೆಲೆ ತಿಳಿದಿಲ್ಲ. 
'ಆದುದರಿಂದ ಹಳ್ಳಿಗರು ತಮ್ಮ ಮೌಢ್ಯದಿಂದ ಎಷ್ಟೋ 
`.: ಶಾಸನದ ಕಲ್ಲುಗಳನ್ನು ಒಡೆದು ಮನೆ ಕಟ್ಟು ವುದಕ್ಕಾಗಿ 


-', ಬಟ್ಟೆ ಒಗೆಯುವುದಕ್ಕಾಗಿ, ಇನ್ನೂ ಈ ರೀತಿಯ ಇತರ 


ಕಾರ್ಯಗಳಿಗಾಗಿ ಬ k ಸುತ್ತ ಲಿ: ದಾರೆ. ಒಂದು ಸಾರಿ 
*; ಒಂದು ಶಾಸನ ಹಾಳಾದರೆ ಅದನ್ನು” ಹಿ ಪುನರು 
ನ 'ಗೊಳಿಸಲಾರರು. % ಸಭಯ 2 ವಿದ್ಯಾರ್ಥಿಗಳು 









ಹಳೆ ಳಿಗೆ. ಹಿಂದಿರುಗಿದಾಗ, ಪ್ರ ಗರಿಗೆ 'ಾಸನದ ಮಹತ್ವ. 
"ವನ್ನು ವಿ ರಿಸಿ ಹೇಳಬೇಕು, ನಾಶವಾಗುವ ಇಲ್ಲವೇ 'ಹನಳಾಗುವ 
ಸ ಫೆ ; ಲ ಶಾಸ ಸ ಅದನ್ನು ಸುರಕ್ಷಿತವಾದ; , 
ಸ್ಥ ಲ ಸಾಗಿಸಬೇಕು. ಇದು ಕರ್ನಾಟಕಕ್ಕೆ ನಾವು: ಸಲ್ಲಿಸ ಬಹು -" 
ದಾದ "ಕಾಣಿಕೆ ಇದರಿಂದ 'ನಮ್ಮ ಇತಿಹಾಸ ಮತ್ತು ಸಂಸ್ಕ 3 


“ಎಕೆ ಕ 





ಬ್‌ - 
ಈ 
Fe | 
ಈ ಸ 
Ps ಚರತ 
"hn 
ತ ತ್‌ 
೨ 
ಗ 
ಆ 
ಡಿ ೪ ಕ 
ಟು ಚ್‌ 
ಶ್‌ 3 
ಈ ಭ್ಯ 
೬ pe 
ಬಿ 
ಕಾ 
6 
4 
ಲ್ಕ 
4 ತ 
ಲಾ ಆ ಗ 1 
SANS 
ತ್ವ ಇ 
« . 
ಈ 
ಹೈ 





ಜ್ರ ತ 
ಇ. 1. PY 
# ಶಿ 














